ಏಜ್ಞಾನ ಕರ್ಣಾಟಕ 


ಸಂಪುಟ ೯ ಸಂಚಿಕೆ ೩ 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 

ನಿಗಳು ಬರೆದ ಲೇಖನಗಳ ಕನ್ನಡ yi 3ಾಡಗಳನ್ನೂ ಉ ಸ್ಟವಾದ 
ಇಂಗ್ಲಿಷ್‌ ಮತ್ತು ಕನ್ನಡ ವಿಜ್ಞಾನ ಪುಸ್ತ ಕಗಳನ್ನು ಕುರಿತ ಪರಿಚಯಾತ್ಮ' ಕ ಲೇಖನ 
ಗಳನ್ನೂ ಪ್ರಕಟಿಸ ಲಾಗುವುದು. ಅನುವಾದವಾಗಿದ್ದರಿ ಮೂಲ ಮತ್ತು 
ಲೇಖನದ "ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸ ಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು, 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗೃತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ್‌ ಇಂಕ್‌ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು. 
ಸ್ಪಷ್ಟವಾಗಿ ತಿಳಿಸಬೇಕು. 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳಬೇಕು. 

೬. ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ: 
ಮಾಡಲಾಗುವುದು. ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟಿ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

ಲ. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿ ಸುವವರು 
ಸಂಪಾದಕರು, ನಿಜ್ಞಾನ Wri ಪ್ರಸಾರಾಂಗ, ಮಾನಸ ಗಂಗೋತ್ರಿ 
ಮೈಸೂರು-೧.೨ ಎಂಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ಎಜ್ಞೌನ ಕರ್ಣಾಟಕ 


ಸಂಪುಟ ೯ ಸಂಚಿಕೆ ೩ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೬೭೬ 


VIINANA KARNATAKA, Kannada quarterly of the Un 
ef Mysore. Volume 9, Number 3, July 1977. Edited by Dr 
Govindarajulu and H. Sanjeevaiah. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ವಾ. ನಾಯಕ 


ಸಂಪಾದಕರು 
ಡಾ, ಬಿ. ವಿ. ಗೋವಿಂದರಾಜುಲು 
ಎರ್ಚ್‌, ಸಂಜೀವಯ್ಯ 


ಪ್ರಕಾಶಕರು 
ಡೈಕೆಕ್ಟ ರ್‌ ಪ್ರಸಾರಾಂಗ, ಮೈ ಸೂರು ವಿಶ್ವವಿದ್ಯಾನಿಲಯ 


~ 


ಮುದ್ರಕರು 
ಎಚ್‌. ನರಸಣ್ಣ 
ಡೈರೆಕ್ಟರ್‌ ಮೈ ಸೂರು ನಿಶ್ವನಿದ್ಯಾನಿಲಯ ಮುದ್ರಣಾಲಯ 


೧೦, 


೧೧. 


ವಿಷಯ ಸೂಚಿ 


ಕರ್ನಾಟಿಕ ಪ್ರದೇಶದ ಗಣಿಗಳ 


ಮತು, "ಭೂ ನಿಜ್ಞಾನ ಶಾಖೆಯ 
ಸಂಕ್ಷಿಪ್ತ ಚರಿತ್ರೆ 

ಹೆಣ್ಣು 

ಭೂಮಂಡಲದ ಪರಿಸರ 

ಧಾತುಗಳ ವ್ಯವಸ್ಥಿತ ನಾನುಕರಣ 
ಭವಿಷ್ಯದಲ್ಲಿ ಅಕಾಶಯುಗ 
ವಾಯುಚಿತ್ರಗಳು 


ಆಹಾರದಲ್ಲಿ ಬೂಷ್ಟಿನ ನಿಷಪದಾರ್ಥ ... 


ವಿದ್ಯುದ್ರಸಾಯನಿಕ ಯಂತ್ರಶಿಲ್ಪ 
ವಿಜ್ಞಾನ ನಾರ್ತೆ 

ಪುಸ್ತಕ ಲೋಕ 

ಕಾರ್ಬನ್‌-14 

ನಾನೇಕೆ ಅಪ್ಪನಂತೆ? 

ಸಾದರ ಸ್ವೀಕಾರ 


ಪುಟ 
ಆ, ನ, ಶ್ರೀನಿವಾಸೈಯಂಗಾರ್‌ ೧ 
ಡಾ. ಎಂ. ದಯಾಕರ ೧೯ 
ಎಂ. ವಿನ್‌, ಮಾಲೂರ್‌ ೨೯ 
ಡಾ. ಪಿ, ಜಿ. ರುಮಪ್ಪ ೩೭ 
ಜಿ. ಬ. ನಾರಾಯಣರಾವ" ೪೧ 
ಜಿ. ಎಸ್‌. ಸತೃನಾರಾಯಣಸ್ವಾವಿರಿ ೫೧ 
ಅ. ರಾಮಲಿಂಗಂ ೭ಕ್ಕಿ 
ಗಿರಿಜಾಶಂಕರ ಪಿಂಗಳೆ ೭೯ 
೮೯ 
೪೭ 
ವಿ. ವೆಂಕಟರಾಮಯ್ಯ 
ಎಚ್‌. ಸಂಜೀವಯ್ಯ 
೯೪ 


ನಮ್ಮ ಲೇಖಕರು 


೧. ಅ. ನ. ಶ್ರೀನಿನಾಸ್ಕೆಯಂಗಾರ್‌ ; ನಿವೃತ್ತ ಭೂನಿಜ್ಞಾನಿ, ಕರ್ಣಾಟಕ ಗಣಿ 
ಭೂವಿಜ್ಞಾನ ಇಲಾಖೆ ಬೆಂಗಳೂರು, 


೨, ಡಾ. ಎಂ. ದಯಾಕರ : ನಿವೃತ್ತ ದೇಹರಚನಾನಿಜ್ಞಾನ ಪ್ರಾಧ್ಯಾಪಕರು, 
ಮೈ ಸೂರು. 

೩. ಎಂ. ಎನ್‌. ಮಾಲೂರ್‌"; ಅಧ್ಯಾಪಕರು, ಭೂವಿಜ್ಞಾನಶಾಖೆ, ಮಾನಸ 
ಗಂಗೋತ್ರಿ, ಮೈಸೂರು, 


೪, ಡಾ. ನಿ, ಜಿ. ರಾಮಪ್ಪ; ಅಧ್ಯಾಪಕರು ರಸಾಯನ ವಿಜ್ಞಾನಶಾಖ್ಕೆ ಮಾನಸ 
ಗಂಗೋತ್ರಿ, ಮೈಸೂರು, 


೫. ಜಿ. ಟ. ನಾರಾಯಣರಾವ್‌ ; ಸಂಪಾದಕರು ವಿಜ್ಞಾನ ವಿಭಾಗ, ಕನ್ನಡ 
ವಿಶ್ವಕೋಶ, ಮಾನಸಗಂಗೋತ್ರಿ, ಮೈ ಸೂರು, 


೬, ಬಿ. ಎಸ್‌. ಸತ್ಯನಾರಾಯಣಸ್ವಾಮಿ; ಅಧ್ಯಾಪಕರು, ಭೂವಿಜ್ಞಾನಶಾಖೆ, 
ಎನ್‌ ಐ, ಮೈಸೂರು, 


೭, ಡಾ. ಎಂ, ರಾಮಲಿಂಗಂ ; ರೀಡರ್‌, ಸಸ್ಯವಿಜ್ಞಾ ನಶಾಸ್ತ್ರಶಾಖೆ, ಮಾನಸ 
ಗಂಗೋತ್ರಿ, ಮೈಸೂರು, 
೮ ಡಾ ಗಿರಿಜಾಶಂಕರ ಪಿಂಗಳೆ: ವಿಜ್ಞಾನಿ, ಭಾರತೀಯ ವಿಜ್ಞಾನ ಸಂಶೋಧನಾಲಯ 


ಬೆಂಗಳೂರು, 


೯ ಪಿ, ವೆಂಕಟರಾಮಯ್ಯ ; ಅಧ್ಯಾಪಕರು, ಭೌತನಿಜಾ ನಶಾಖೆ, ಮಾನಸ 
ತೌ ಜಿ 
ಗಂಗೋತ್ರಿ, ಮೈಸೂರು, 


೧೦. ಎಚ್‌, ಸಂಜೀನಯ್ಯ ; ರೀಡರ್‌, ಭೌತವಿಜ್ಞುನಶಾಖೆ, ಮಾನಸಗಂಗೋತ್ರಿ, 
ಸಂಪಾದಕರು, ವಿಜ್ಞಾನ ಕರ್ಣಾಟಕ, ಮೈಸೂರು, 


ಆ. ನ. ಶ್ರೀನಿವಾಸ್ಕೆಯಂಗಾರ್‌ 


ಕರ್ನಾಟಕ ಪ್ರದೇಶದ ಗಣಿಗಳ ಮತ್ತು 
ಭೂವಿಜ್ಞಾನ ಶಾಖೆಯ ಸಂಕ್ಷಿಪ್ತ ಚರಿತ್ರೆ 


1.1 ಪ್ರವೇಶ: ಮಂಗಲಾಶಾಸನ 


ಕರ್ಣಾಟಜನನೀ ಜೀಯಾತ್‌ ಕನಕಾದಿ ವಿಭೂಸಿತಾ 
ಕಾವೇರೀ ಕಸಿಲಾಭದ್ರಾ ತುಂಗಾಪಂಪಾದಿಶೋಭಿತಾ ॥ 
ವಾಣೀಪವಿಲಾಸ ಕಲ್ಯಾಣೀ ಕೃಷ್ಣಸಾಗರ ಮಂಡಿತಾ ॥ 
ಏಲಾಲವಂಗ ಕರ್ಪೂರ ಗಂಧ ಚಂಪಕ ರಂಜಿತಾ 
ಜ್ಞಾನ ವಿಜ್ಞಾನ ಸಾಹಿತ್ಯ ಕಲಾರಾಧಕ ಸಂಪದಾ 
ರಮ್ಮು ಕಾನನ ತುಂಗಾದ್ರಿ ಸರೋಭಿಸ್ಸಮಲಂಕೃತಾ ॥ 
ಪುಣ್ಕ್ಯಭಾರತರಾಷ್ಟ್ರಸ್ಕ ಸೇವಾರಾಧನ ತತ್‌ಪರೈಃ॥ 
ಕನೀಶರೈಶ್ಚ ವಿದ್‌ವದ್ಧಿಃ ತಂತ್ರವಿಜ್ಞ್ವಾನ ಪಾನಗೈಃ I 
ವಿರಾಜತೇ ಚಮೇದಿನ್ಯಾಂ ಮಹೀಸಾರತಮಾ ಮತಾ | 
ನಾನಾ ಖನಿಜ ಮುಖ್ಯಾ ನಾಂ ಅರರೈಶ್ನ ಕ ವಿರಾಜಿತಾ | 
ವಿದೇಶೇಷ್ಟಪಿ ನಿಖ್ಯಾತಾ rs ue ॥ 


2.1 ಭಾರತ ದೇಶದ ವೈಭವದ ಸಂಗ್ರಹ 


" ವಸುಂಧರಾಪುಣ್ಯವತೀಬ್ರಭೂವ ” ಎಂದು ಕವಿಗಳು ಹಾಡಿರುವ ಭಾರತ 
ವರ್ಷದಲ್ಲಿ, ಭರತಖಂಡದ ದಕ್ಷಿಣ ಭಾಗದಲ್ಲಿ ಪೂರ್ವಪಶ್ಚಿಮ ಘಟ್ಟಗಳ ನಡುವೆ 
ಕಂಗೊಳಿಸುವ ರಮ್ಯವಾದ ವಿವಿಧ ಸಂಪತ್‌ಭರಿತವಾದ ಪ್ರದೇಶ ನಮ್ಮ ಕನ್ನಡ 
ನಾಡು, ಇದರ.ಕೀರ್ತಿ ದಿಗಂತ ವಿಶ್ರಾಂತವಾಗಿ, ಎಲ್ಲರ ಕಿವಿಗಳಿಗೂ ಹಬ್ಬಿರುವುದರಿಂದ 
ಇದಕ್ಕೆ “ಕರ್ಣಾಟಕ'ನೆಂದೇ ಹೆಸರು ಬಂದಿದೆ. 


“ಚಿನ್ನದ ನಾಡಿದು ಮೈಸೂರು 
ಗಂಧದ ಗುಡಿಯಿದು ಮೈಸೂರು 
ವೀಣೆಯ ಬೆಡಗಿದು ಮೈಸೂರು” 


೨ ವಿಜ್ಞಾನ ಕರ್ಣಾಟಕ 


ಎಂದೂ “ಮಹೀಶೂರ ದೇಶ” “ಮಹಿಸಮಂಡಲ” ಎಂದ್ಕೂ “ಎರು-ಮೈನಾಡು”, 
ಕುಂತಲ ದೇಶ, ಹೊಯ್ಸಳನಾಡು ಎಂದೂ ನಾನಾ ಹೆಸರುಗಳಿರುವ ನಮ್ಮ ಕನ್ನಡ 
ನಾಡು ಧರಣಿಮಂಡಲ ಮಧ್ಯದೊಳಗೆ ಭೂದೇವಿಯ ತಿಲಕದಂತೆ ರಾರಾಜಿಸುತ್ತಿದೆ, 
ಧರಣಿಮಂಡಲದ ಸಾರವಾದ ಭರತಖಂಡದ ಸಂಕ್ಷಿಪ್ತ ರೂಪವಾಗಿದೆ. ಭೂಮಿಯ 
ಮಾನದಂಡದಂತೆ ಶೋಭಿಸುವ ಹಿಮಾಲಯ ಭಾರತ ದೇಶದ ಉತ್ತರದ ಗಡಿ, ಉಳಿದ 
ಮೂರೂ ದಿಕ್ಕುಗಳಲ್ಲಿ ಕಡಲು ಬೆಳಸಿದೆ 


"ಸುಜಲಾಂ ಸುಫಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ'' 


ಉತ್ತರಂ ಯತ್ನಮುಂದ್ರಸ್ಯ ಹಿಮಾದ್ರೇಶ್ವೈವ ದಕ್ಷಿಣಂ I 
ವರ್ಷಂ ತತ್‌ ಭಾರತಂ ನಾಮ ಭಾರತೀ ಯತ್ರ ಸಂತತಿಃ 


ಕರ್ನಾಟಕ ದೇಶದಲ್ಲಿ ಖನಿಜಸಂಪತ್ತನ್ನು ರೂಢಿಸಿ 
ಖನಿಜೋದ್ಯಮಂಗಳಿಗೆ ನೆರವಾದ ನವರತ್ನಗಳು 


ಕ್ರಿಸ್ತಶಕ ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧ ನಮ್ಮ "ಭಾರತದ 
ನವೋದಯದ ಕಾಲ''ವೆನ್ನಬಹುದು, ಸ್ವತಂತ್ರ ಭವ್ಯ ಭಾರತದ ಕನಸನ್ನು ಕಂಡ 
ಹಲವಾರು ಮಹನೀಯರು ಜನಿಸಿ ನಾನಾ ಸಂಸ್ಥೆ ಗಳನ್ನು ನಿರ್ಮಿಸಿದ ಪರ್ವಕಾಲವದು. 
ಭಾರತದ ಸ್ವಾತಂತ್ರ್ಯದ ಸಮರ ನಡೆದುದೂ ಆಗಲೇ. ಭಾರತದ ಖನಿಜಸಂಪತ್ತು, 
ಪ್ರಾಚ್ಯವೈಭವ, ಇವುಗಳ ಅನ್ವೇಷಣೆ, ಪ್ರಸಾರ ಇತ್ಯಾದಿ ಮಹಾಕಾರ್ಯಗಳ ಅಭಿ 
ವೃದ್ಧಿಗೆ ಮಾಸಲಾದ ಸಂಸ್ಥೆಗಳು ಈ ಕಾಲದಲ್ಲಿಯೇ ಜನ್ಮವನ್ನು ತಾಳಿದುವು. 
ಉದಾ : 1851ರಲ್ಲಿ ಭಾರತದ ಖನಿಜಸಂಪತ್ತನ್ನು ಪತ್ತೆಮಾಡಿ, ಖನಿಜೋದ್ಯಮ 
ಗಳನ್ನು ಕೈಗೊಳ್ಳಲು, ಅವುಗಳಿಗೆ ಬೇಕಾದ ಮೂಲವಸ್ತುಗಳನ್ನು ಪತ್ತೆಮಾಡಿ: 
ಸ್ಕಾ ಪಿಸಲು, ಭಾರತ ಭೂಸರ್ವೇಕ್ಷಣ ಇಲಾಖೆ (ಜಿಯಾಲಜಿಕಲ್‌ ಸರ್ವೆ ಆಫ್‌ 
ಇಂಡಿಯಾ) ಪ್ರಾರಂಭವಾಯಿತು. 1861ರಲ್ಲಿ ಭಾರತದ ಪ್ರಾ ಚ್ಯವಸ್ತು ಸಂಶೋಧನಾ 
ಸಮೀಕ್ಷೆ (ಆರ್ಕಿಯೊಲಾಜಿಕಲ್‌ ಸರ್ವೆ ಆಫ್‌ ಇಂಡಿಯಾ) ಪ್ರಾರಂಭವಾಯಿತು. 
ದಕ್ಷಿಣ ಭಾರತದ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಪ್ರಮುಖವಾದ ಮೇಲುಕೋಟಿಯಲ್ಲಿ 
1854ರಲ್ಲಿ ಸಂಸ್ಕೃತ ಮಹಾ ಪಾಠಶಾಲೆ ಕೀರ್ತಿಶೇಷರಾದ ಶ್ರೀ ಮುಮ್ಮಡಿ ಕೃಷ್ಣರಾಜ 
ಒಡೆಯರವರ ಕೃ ಸಾಶ್ರಯದಲ್ಲಿ ಆರಂಭವಾಯಿತು, ದಕ್ಷಿಣ ಭಾರತಡ ಶಿಲಾಸ್ಪೋಮ 
ಗಳನ್ನು ಚೆನ್ನಾಗಿ ಪರಿಶೀಲಿಸಿದ ಶ್ರೀ ರಾಬರ್ಟ್‌ ಬ್ರೂಸ್‌ಫುಬ್‌ ಎಂಬ ಭಾರತದ ಭೂ 
ವಿದ್ಯಾಸಮೀಕ್ಬಾಧಿಕಾರಿಗಳು, 1890ರಲ್ಲಿ ಮೈಸೂರಿನ ದಿವಾನರ. ಕೋರಿಕೆಯಂತೆ 
ನಮೂದಿಸಿದ ಯೋಜನೆಯನ್ನು ಪರಿಶೀಲಿಸಿ ಮೈಸೂರು ಸರ್ಕಾರ ನಮ್ಮ ದೇಶದಲಿ 
“ಗಣಿಗಳ ಮತ್ತು ಭೂನಿಜ್ಞಾ ನಶಾಖೆ'' ತನ್ನ ಕೆಲಸವನ್ನು ಆರಂಭಿಸಿತು ಅದರ 


ಕರ್ನಾಟಕ ಪ್ರದೇಶದ ಭೂವಿಜ್ಞಾನ ಶಾಖೆಯ ಚರಿತ್ರೆ ತಿ 


ಮೊದಲನೇ ನಿರ್ದೇಶಕರು ಶ್ರೀ ರಾಬರ್ಟ್‌ ಬ್ರೂಸ್‌ಫುಟ್‌ ಅವರೇ, ಮೊದಲನೇ 
ಮೂರು ನಿರ್ದೇಶಕರೂ ಇಂಗ್ಲಿಷರೇ ಆಗಿದ್ದರು, 1898ರಲ್ಲಿ ದೆಕ್ಸಿಣ ಭಾರತದ 
ಕೇಂದ್ರವಾದ ಕರ್ಣಾಟಕದ ರಾಜಧಾನಿಯಾದ ಬೆಂಗಳೂರು ನಗರದ ಸೆಂಟ್ರಲ್‌ 
ಕಾಲೇಜ್‌ (ಆಗ ಅದು ಮದರಾಸ್‌ ವಿಶ್ವವಿದ್ಯಾಲಯಕ್ಕೆ ಸೇರಿದ್ದಿತು)ನಲ್ಲಿ ಭೂ 
ವಿಜ್ಞಾ ನಟ ತರಗತಿಗಳು ಮೊದಲಾದುವು. ಅಂದಿನಿಂದ ಈ 80 ವರ್ಷಗಳ ಕಾಲದಲ್ಲಿ 
ಭೂವಿಜ್ಞಾ ನವನ್ನು ಕಲಿತ ನೂರಾರು ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿಯೂ ಭಾರತ 
ರಾಷ್ಟ್ರದಲ್ಲಿಯೂ ಪ್ರಪಂಚದ ನಾನಾ ದೇಶಗಳಲ್ಲಿಯೂ ಪ್ರಶಂಸೆಗೆ ಪಾತ್ರವಾಗಿರುವ 
ನಾನಾ ಸಂಶೋಧನೆಗಳನ್ನು ಮಾಡಿದ್ದಾರೆ; ಲೇಖನಗಳನ್ನು ಪ್ರಕಓಸಿದ್ದಾರೆ. 
ನಾಡಿನ ಅಭಿವೃದ್ಧಿಗೆ ಬಹು ಮುಖವಾಗಿ ಸಹಕರಿಸಿದ್ದಾರೆಎಂದು ತಿಳಿಸಲು ಸಂತೋಷ 
ವಾಗುತ್ತದೆ. 


2.3 ಕರ್ನಾಟಕ ದೇಶದ ವೈಶಿಷ್ಟ್ಯ 


ವಿಶ್ವದಲ್ಲಿಯೇ ವಿವಿಧ ವಿಚಿತ್ರ ವಸ್ತುಗಳ ನಿಕರವಾಗಿರುವ ನಮ್ಮ ಭೂಮಿ 
ನಾನಾ ರೀತಿಗಳಲ್ಲಿ ವಿಲಕ್ಷಣವಾಗಿದೆ, ಇದರ ನಾನಾ ಖಂಡಗಳ ರೂಪ ಮತ್ತು 
 ಇತಿಹಾಸಗಳಿಗೆ ವೈಶಿಷ್ಟ ತಿವಿದೆ, ""ಹಳೆಯ ಪ್ರಪಂಚ'”(ಓಲ್ಲ್‌ ವರ್ಲ್‌) ವೆಂದು 
ಪ್ರಸಿದ್ಧವಾದ ಯೂರೇಷಿಯಾಖಂಡದ ದಕ್ಷಿಣ ಭಾಗದ ನಡುವೆ ಭೂಮಿಯ 
ಕೇಂದ್ರದಂತೆ, ಭಾರತ ಪರ್ಯಾಯ ದ್ವೀಪವಿದೆ. ಅದರ ದಕ್ಷಿಣ ಭಾಗದಲ್ಲಿ 
ಸಹ್ಯಾದ್ರಿಯ ಮತ್ತು ಪೂರ್ವಘಟ್ಟಗಳ ನಡುವೆ ಇರುವ ನಮ್ಮ ಚೆಲುವಕನ್ನಡನಾಡು 
(ಕರ್ಣಾಟಕ ಜನಪದ) ಕಂಗೊಳಿಸುತ್ತಿದೆ, ಪ್ರಖ್ಯಾತರಾದ ನೀರಪುರುಷರ, ಉದಾರ 
ರಾದ ರಾಜರ, ಮಹಾನುಭಾವರ, ರಸಿಕರ, ಕವಿಗಳ, ಪಂಡಿತರ, ಚಿತ್ರಶಿಲ್ಪಿಗಳ ಮತ್ತು 
ನಾನಾ ಕಲಾವಿಜ್ಞಾ ನನಿಧಿಗಳಿಗೆ ಆಸ್ತಿ ಕವರೇಣ್ಯರಾದ ಧಾರ್ಮಿಕಾಗ್ರೇಸರರಾದ 
ಆಚಾರ್ಯ ಶಿಖಾಮಣಿಗಳಿಗೆ ಆಶ್ರಯವನ್ನಿತ್ತ ""ರಮ್ಯಕಾನನತೋಯಾಢ್ಯ'' ವಾದ 
ನಾಡು ನಮ್ಮ ಕನ್ನಡನಾಡು, ಇದರ ಪ್ರಕೃತಿಸಂಸತ್ತು ಅಪಾರ, ಅದ್ಭುತ ಮತ್ತು 
ರಮ್ಮ, ಖನಿಜಸಂಪತ್ತಿನ ವಿಷಯದಲ್ಲೂ ಕರ್ಣಾಟಕ ದೇಶ ಮಹಾ ಭಾಗ್ಯಶಾಲಿ 
ಯಾಗಿದೆ. ““ಮಾದರಿ ಮೈಸೂರು'' ಎಂದು ಪ್ರಸಿದ್ಧವಾಗಿದ್ದ ಈ ನಾಡಿನ ಹಾಸನ 
ಜಿಲ್ಲೆ, ಈ ದೇಶದ ಖನಿಜಸಂಪತ್ತಿನ ಇರಸಂಗ್ರ ಹವಾಗಿದೆ, ಈ ದೇಶದ ಜಲಸಂಪ 
ತ್ತಾಗಲಿ, ವನಸಂಪತ್ತಾಗಲಿ, ಭೂಸಾರವಾಗಲಿ ಖನಿಜಸಂಪತ್ತಿನಂತೆಯೆ ವಿಪುಲ 
ವಾಗಿದೆ. ಇದರ ಖನಿಜಸಂಪತ್ತನ್ನು ಪರಿಶೀಲಿಸಿ ಖನಿಜೋದ್ಯಮಗಳನ್ನು ಸ್ಥಾ ಪಿಸ್ಕಿ 
ನಾಡಿನ ಸರ್ವತೋಮುಖವಾದ ಪ್ರಗತಿಗೆ ಅಸ್ತಿಭಾರವನ್ನು ಹಾಕಲು ಮೈಸೂರು 
(ಕರ್ಣಾಟಕದ) ಗಣಿಗಳು ಮತ್ತು ಭೂವಿಜ್ಞಾನಶಾಖೆ 1-10-1894ರಲ್ಲಿ 
ಸ್ಥಾಪಿಸಲ್ಪಟ್ಟಿತು. 1851ರಲ್ಲಿ ಭಾರತದ ಭೂವಿಜ್ಞಾನ ಸರ್ವೇಕ್ಷಣ (ಜಿಯಾಲಜಿ 
ಕಲ್‌ ಸರ್ವೆ ಆಫ್‌ ಇಂಡಿಯಾ) ತನ್ನ ಕೆಲಸವನ್ನು ಆರಂಭಿಸಿತು ಎಂದು ಮೇಲೆ ತಿಳಿಸಿದೆ, 


೪ ವಿಜ್ಞಾ ನ ಕರ್ಣಾಟಕ 


ಅದರಂತೆಯೇ ಮೈಸೂರು ಭೂನಿಜ್ಞಾ ನಶಾಖೆಯು (ಮೈ ಸೂರು ಜಿಯಾಲಜಿಕಲ್‌ 
ಡಿಪಾರ್ಟ್‌ಮೆಂಟ್‌) ತನ್ನ ಪ್ರಕಟಣೆಗಳಿಂದ ಜಗತ್ತಿನಲ್ಲಿ ಪ್ರಸಿದ್ಧ ವಾಗಿದೆ. ಭಾರತದ 
ಭೂವಿಜ್ಞಾನ ಸಂಘದ (ಚಯಾಲಜಿಕಲ್‌ ಸೊಸೈಟಿ ಆಫ್‌ ಇಂಡಿಯಾ) ಕಾರ್ಯಾ 
WE ಅದರ ವಿಪುಲವಾದ ಪುಸ್ತಕ ಭಂಡಾರವೂ ಈ ಇಲಾಖೆಯಲ್ಲಿಯೇ ಹುಟ್ಟಿ 
ಬೆಳೆಯಿತು; ಅನೇಕ ವರ್ಷಗಳವರೆಗೆ ಅಲ್ಲಿಯೇ ನೆಲೆಸಿತ್ತು. ನಾಡಿಗೆ ತ್ಸ 
ಆದಾಯ(ರಾಜ್ಯಧನ)ವನ್ನು ಗಳಿಸುತ್ತಾ ದೇಶದ ಕೈಗಾರಿಕೆಗಳಿಗೆ ಅತ್ಯಗತ್ಯವಾದ 
ಮೂಲವಸ್ತುಗಳ ಅನ್ವೇಷಣೆ, ಸಂಗ್ರ ಹ ಮತ್ತು ಸರಬರಾಜು ಮಾಡುವ ಕೆಲಸ ಗಳನ್ನು 
ನಿರ್ವಹಿಸುತ್ತಾ, ಜನರ ಆದರಕ್ಕೆ ಪ "ಪಾತ್ರ ವಾಗಿ ಯಥಾಶಕ್ತಿ ಅವರ ಬೇಡಿಕೆಗಳನ್ನು 
ಪೂರೈಸುತ್ತಾ, ಆರಂಭದಿಂದಲೂ ತಜ್ಞರೂ ದಕ್ಷರೂ ಆದ ಪ್ರಸಿದ್ಧರಾದ ಭೂ ವಿಜ್ಞಾನಿ 
ಗಳನ್ನು ಪಡೆಯುವ ಸೌಭಾಗ್ಯವನ್ನು ಪಡೆದಿದ್ದ ಈ ಕರ್ಣಾಟಕದ ಗಣಿಗಳ ಮತ್ತು 
ಭೂವಿಜ್ಞಾನ ಶಾಖೆಯ ಸಂಗ್ರಹವಾದ ಇತಿಹಾಸವನ್ನು ಕೆಳಗೆ ಚಿತ್ರಿಸಿದೆ. 


3, ಹುಟ್ಟು ಮತ್ತು ಬೆಳವಣಿಗೆ 


ಗಣಿಗಳ ಹಾಗೂ ಇದರ ಮೊದಲನೇ ಮುಖ್ಯಾಧಿಕಾರಿಗಳು (ಸ್ಟೇಟ್‌ ಜಿಯಾಲ 
ಜಿಸ್ಟ್‌) “ಭಾರತದ ಭೂವಿಜ್ಞಾನ ಸಮಾಕ್ಷೆ''ಯಲ್ಲಿದ್ದ, ಧಾರವಾಡ ಶಿಲಾಸ್ಪೋಮ 
ವನ್ನು ಪರಿಶೀಲಿಸಿ ವರ್ಣಿಸಿರುವ, ಶ್ರೀ ರಾಬರ್ಟ್‌ ಬ್ರೂಸ್‌ ಫುಟ್‌" ಮಹನೀಯರು. 
ಪ್ರಪಂಚದಲ್ಲಿಯೇ ಅತ್ಯಂತ ಆಳವಾದ ಗಣಿಗಳಿರುವ ಕೋಲಾರದ ಚಿನ್ನನ ಗಣಿಗಳೂ 
ರಾಯಚೂರ ಜಿಲ್ಲೆಯ ಹಟ್ಟ ಚಿನ್ನದ ಗಣಿಗಳೂ ಕರ್ಣಾಟಕ ದೇಶದಲ್ಲಿವೆ. ಅಖಿಲ 
ಭಾರತದ ಸ್ವರ್ಣದ ಉತ್ಸ ನ್ನ ಗಳಲ್ಲಿ ಇವೆರಡೂ ಪಾಲುಗೊಳ್ಳು ತ್ಮಿವೆ. 1944ರಿಂದ 
ಕೆಲವು ವರ್ಷಗಳವರೆಗೆ ಈ ಕ್‌ ಆಶ್ರಯದಲ್ಲಿಯೇ ಮೂ ಜಿಲ್ಲೆಯ 
ಬೆಳ್ಳಾ ರದ ಚಿನ್ನದ ಗಣಿಗಳಲ್ಲಿ ಕೆಲಸ ನಡೆಯುತ್ತಿ, ತ್ತು. ಶ್ರೀಮಾನ್‌ ಎಂ. ಎ. 
ಶಿ ಶೀನ ರ್‌ ಅವರು ಮೈಸೂರು ದೇಶದ ಕೈಗಾರಿಕೆ ಸಚಿವರಾಗಿದ್ದಾ ಗ್ಯ ಶ್ರೀ ಬೆಳ್ಳೂರು 
ರಾಮರಾಯರ ನಿರ್ದೇಶನದಲ್ಲಿ ಅವರ ದೂರದರ್ಶಿತ್ವ ಮತ್ತು ಸಾಹಸಗಳ ತ | 
ಮೈಸೂರು ಭೂವಿಜ್ಞಾ ನ ಶಾಖೆಯ ಕೆಲಸ ಹ ವಿಸ್ತಾರಗೊಂಡಿತು. ಮೈ ಸೂರು 
ದೇಶದ ಕೈಗಾರಿಕೆಗಳಿಗೆ ಬೇಕಾದ ಜೇಡಿಮಣ್ಣು, ಕ್ರೋಮಿಯಂ, ಮ್ಯಾಂಗನೀಸ್‌, 
ಫೆಲ್ಸ್‌ಸ್ಟ್ರಾರ್‌ ಮೊದಲಾದ ಖನಿಜಗಳನ್ನು ಭೂಮಿಯಿಂದ ಹೊರತೆಗೆದು ಸರಬರಾಜು 
ಮಾಡುವ ಕಾರ್ಯವನ್ನು ಆರಂಭಕಾಲದಿಂದಲೂ ಈ ಶಾಖೆ ಬಹು ಸಮರ್ಪಕವಾಗಿ 
ನಿರ್ವಹಿಸುತ್ತಾ ಬಂದಿದೆ, 1916ರಲ್ಲಿ “ಮೈಸೂರಿನ ಭಾಗ್ಯತಿಲ್ಪಿ'' ಸರ್‌ ಮೋಕ್ಷಗುಂಡಂ 
ವಿಶ್ವೇಶ್ವ ರಯ್ಯ ನವರು ದಿವಾನರಾಗಿದ್ದಾ ಗ ಈ ಇಲಾಖೆಯ ಪುನರ್‌ವ್ಯವಸ್ಥೆ ಯಾಯಿತು. 
30 ವರ್ಷಗಳಾದ ಮೇಲೆ, ಶ್ರೀ ಬಿ. ರಾಮರಾಯರು ಈ ಶಾಖೆಯ ನಿರ್ದೇಶಕರಾಗಿದ್ದಾ ಗ 
ಮತ್ತೆ ಇದರ ಪುನಂ್‌ವ್ಯವಸ್ಥೆ ಯಾಯಿತು, ಮತ್ತೆ 20 ವರ್ಷಗಳಾದ ಮೇಲ್ಮೈ, 
ಶ್ರೀ ಬಿ, ನಿ. ರಾಧಾಕ್ಕ ಷ್ಣ ಅವರ ನೇತೃತ್ವದಲ್ಲಿ ಈ ಇಲಾಖೆ ಬಡಾವಣೆಗೊಂಡು 


ಕರ್ನಾಟಕ ಪ್ರದೇಶದ ಭೂವಿಜ್ಞಾನ ಶಾಖೆಯ ಚರಿತ್ರೆ ೫ 


ಬಹುಮುಖವಾಗಿ ಬೆಳೆಯಿತು. 1944ರಲ್ಲಿ ಬಾಗೇಶಪುರದ ಬಿಳಿಜೇಡು ಕಾರ್ಲಾರೆ 
ಮತ್ತು ಬೆಳ್ಳಾರದ ಚಿನ್ನದ ಗಣಿಗಳಲ್ಲಿ ಕೆಲಸ ಮೊದಲಾಯಿತು, ` ಬಾಗೇಶಪುರದ 
ಬಿಳಿಜೇಡು ಕಾರ್ಲಾನೆಯೇ ಖನಿಜಾಭಿವೃದ್ಧಿ ಮಂಡಲದ ಮೊದಲನೆ ಕೇಂದ್ರ ವಾಯಿತು 
ಇದು ಈಗ “ಮೈಸೂರ್‌ ಮಿನರಲ್ಸ್‌ ಲಿಮಿಟಿಡ್‌” ಎಂಬ ಸಂಸ್ಥೆ ಯಾಗಿ ರೂಪು 
ಗೊಂಡಿದೆ. ಇದು ಜಗತ್ತಿನ ನಾನಾ ದೇಶಗಳಿಗೆ ನಮ್ಮ ದೇಶದ ಖನಿಜಗಳನ್ನು ರೂಢಿಸಿ 
ಸರಬರಾಜು ಮಾಡುತ್ತಿದೆ. 


4. ಭಾರತದೇಶದ ಮಾದರಿನಾಡಿನ ಖನಿಜಸಂಸತ್ತನ್ನು 
ರೂಢಿಸಿದ ನವರತ್ನಗಳು 


ರಾಬರ್ಟ್‌ ಬ್ರೂಸ್‌ಫುಟ್‌ (ಆರ್‌.ಬಿ. ಫುಟ್‌), ಜೆ. ಡಬ್ಲ್ಯೂ. ಇವಾನ್ಸಿ, 
ಡಬ್ಲೂ. ಎಫ್‌, ಸ್ಮಿತ್‌ ಇವರು ಕರ್ನಾಟಿಕದ ಖನಿಜಗಳ ಮತ್ತು ಗಣಿಗಳ 
ಶಾಖೆಯನ್ನು ಬೆಳೆಸಿದ ಮೊದಲನೇ ರತ್ನತ್ರಯರು, ಇವರೆಲ್ಲರೂ ಪಾಶ್ಚಾತ್ಯರು, 
ಅಲ್ಲಿ ವಿಶೇಷ ಶಿಕ್ಷಣವನ್ನು ಪಡೆದು, ನಮ್ಮ ದೇಶಕ್ಕೆ ಬಂದು ಇಲ್ಲಿ ನಮ್ಮ ದೇಶದ 
: ಭೂ ಚರಿತ್ರೆಯನ್ನು ಪರಿಶೀಲಿಸಿದ ಸುಪ್ರಸಿದ್ಧ ವಿದ್ವಾಂಸರು, 1894ರಿಂದ 1897ರ 
ವರೆಗೆ ರಾಬರ್ಟ್‌ ಬ್ರೂಸ್‌ ಫುಟ್‌ ಈ ಇಲಾಖೆಯ ಸೇವೆಯನ್ನು ಮಾಡಿದರು, 
ಆಮೇಲೆ ಎರಡು ವರ್ಷಗಳ ಕಾಲ ಪ್ರಖ್ಯಾತ ವಿಜ್ಞಾನ ವಿಶಾರದರೂ ಗ್ರಂಥಕರ್ತರೂ 
ಆದ ಡಾ| ಇವಾನ್ಸ್‌ ಈ ಶಾಖೆಯ ಮುಖ್ಯಾಧಿಕಾರಿಗಳಾಗಿದ್ದರು. ಅನಾರೋಗ್ಯದ 
ನಿಮಿತ್ತ ಅವರು 27-12-1899ರಲ್ಲಿ ವಿಶ್ರಾಂತಿಹೊಂದಿದರು, ಇಂಗ್ಲೆ ಡ್‌ ದೇಶದಲ್ಲಿ 
ರಜಾ ಅನುಭವಿಸುತ್ತಿದ್ದಾಗ ಅವರ ಕಾರ್ಯವನ್ನು ನಿರ್ವಹಿಸುತ್ತಿ ದ್ದ ಡಾ|| ಸ್ಮಿತ್‌, 
ತಮ್ಮ 34ನೇ ವಯಸ್ಸಿನಲ್ಲಿ ಮೈಸೂರು ದೇಶದ ಪ್ರಧಾನ ಭೂ ವಿಜ್ಞಾನಿಯ 
ಪದವಿಯನ್ನು ಅಲಂಕರಿಸಿದರು, ನಮ್ಮ ಸೀಮೆಗೆ ಬರುವುದಕ್ಕೆ ಮೊದಲು ಅವರು 
ಆಸ್ಲೇಲಿಯಾ ಖಂಡದಲ್ಲಿ ಭೂನಿಜ್ಞಾ ನ ಮತ್ತು ಗಣಿ ಕೆಲಸವನ್ನು ಕಲಿಸುವ ಶಿಕ್ಷಕ 
ರಾಗಿದ್ದರು, 1899ರಿಂದ 1916ರ ವರೆಗೆ ಅವರು ನಮ್ಮ ನಾಡಿಗೆ ಸಲ್ಲಿಸಿರುವ ಸೇವೆ 
ಅಮೋಫಘವಾದುಡು ಮತ್ತು ಅಮೂಲ್ಯವಾದುದು. 


1898ರಲ್ಲಿ ಈ ಶಾಖೆಯಲ್ಲಿ ಕೆಲಸಕೆ ಸೇರಿದ ಶ್ರೀ ಇ. ಡಬ್ಲ್ಯೂ, 
ವೆದರೆಲ್‌ ಎಂಬುವರು 1900ರಿಂದ ದೇಶದ ಎರಡನೇ ಭೂವಿಜ್ಞಾನಿ ಆಗಿದ್ದರು. 
ಜಾರ್ಜ್‌ ಲಾವೆಲ್‌ ಮತ್ತು ಎ, ಸಿ. ಪ್ರಿಂರೋಸ್‌ ಎಂಬ ಇಬ್ಬರು ಐರೋಪ್ಯರು ಈ 
ಇಲಾಖೆಯ ಆರಂಭಕಾಲದಲ್ಲಿ ತಾಂತ್ರಿಕ ವಿಭಾಗದಲ್ಲಿ ಕೆಲಸಮಾಡುತ್ತಿದ್ದರು. ಇವರಲ್ಲಿ 
ಮೊದಲನೆಯವರನ್ನು ಗಣಿಗಳ ಶಾಖೆಗೆ ವರ್ಗಮಾಡಿದರು. ಕೋಲಾರದ ಚಿನ್ನದ 
ಗಣಿಗಳ ಬೆಳವಣಿಗೆಯಲ್ಲಿ ಇವರ ಪಾತ್ರ ದೊಡ್ಡದು. ಎರಡನೆಯವರು ಈ ಇಲಾಖೆ 
ಯಲ್ಲಿಯೇ 1903ರ ವರೆಗೆ ಕೆಲಸಮಾಡಿ ವಿಶ್ರಾಂತಿಹೊಂದಿದರು. 


೬ ವಿಜ್ಞಾನ ಕರ್ಣಾಟಕ 


ಇವರೆಲ್ಲರ ನೇತೃತ್ವ ದಲ್ಲಿ 1898ರಲ್ಲಿ ಬೆಂಗಳೂರು ಸೆಂಟ್ರಿ ಲ್‌ ಕಾಲೇಜ್‌ ಭೂ 
ವಿಜ್ಞಾನಶಾಖೆ ಜನ್ಮ; ಚ ತಾಳಿ ಅಭಿವೃದ್ಧಿಗೆ ಬಂದಿತು ಎಂದು ತಿಳಿಸಲು ಸಂತೋಷ "| 
ವಾಗುತ್ತದೆ. ಶಿವೂ ಅನೇಕ ದಶಮಾನಗಳವರೆಗೆ ಸೆಂಟ್ರಲ್‌ ಕಾಲೇಜ್‌ ' 
ಮತ್ತು “ಸರ್ಕಾರದ ಭೂ ವಿಜ್ಞಾನದ ಶಾಖೆಗಳು ಪರಸ್ಪರ ಸೌಹಾರ್ದ ಸಹಕಾರಗಳಿಂದ ' 
ಕೆಲಸಮಾಡುತ್ತಿದ್ದವು. ಬೆಂಗಳೂರಿನ ಕಾಲೇಜಿಗೆ ದಕ್ಷಿಣ ಭಾರತದ ' 
ಪ್ರಧಾನ ವಿಜ್ಞಾ ನದ ಮಹಾ ವಿದ್ಯಾಲಯವೆಂಬ ಪ್ರಶಸ್ತಿ ವದು ಸಮುಚಿತ 
ತಾ ಇದೆ, ಬೆಂಗಳೂರಿನಲ್ಲಿ ಓದಿ ಭೂನಿಜ್ಞಾ ಸ ಪದವೀಧರರಾಗಿ ಸೆಂಟ್ರಿಲ್‌ 
ಕಾಲೇಜಿನಲ್ಲಿ ಪ್ರಾಧ್ಯಾಪಕರೂ, ಭೂವಿಜ್ಞಾನಶಾಖೆಯ ನಿರ್ದೇಶಕರೂ ಆಗಿದ್ದ 
ಶ್ರೀ ೪: ದ ಅವರ ಹೆಸರು ನಮ್ಮ ನಾಡಿನ ಭೂವಿಜ್ಞಾ ನದೆ ಇತಿ 
ದಲ್ಲಿ ಒರಣೀಯವಾಗಿರುವು ದು, SORE ಪ್ರ ದೇಶದ ಭೂವಿಜ್ಜ್ಞಾ ನ 
ಕ ಮಾಡಿದ ಮಹನೀಯರು ಇವರೇ, ಇವರ ವಿದ್ಯಾರ್ಥಿಗಳಲ್ಲಿ ಹಲವರು 
ಭರತಖಂಡದ ನಾನಾ ಪ್ರದೇಶಗಳಲ್ಲಿ ಹಿರಿಯ ಹುದ್ದೆಗಳನ್ನು ಅಲಂಕರಿಸಿದ್ದರು. 
ಡಾ| ಚಾರ್ಲ್ಸ್‌ ಎಸ್‌. ಪಿಚ್ಚಮುತ್ತು ಅವರು ಸೆಂಟ್ರಲ್‌ ಕಾಲೇಜಿನಲ್ಲಿ 
ಭೂವಿಜ್ಞಾನದ ಅಧ್ಯಾಪಕರಾಗಿದ್ದು, 1948ರಲ್ಲಿ ಸರ್ಕಾರದ ಭೂವಿಜ್ಞಾನ 
ಶಾಖೆಯ ನಿರ್ದೇಶಕರಾದರು. ಇವರ ಕಾಲದಲ್ಲಿಯೇ ಜಗತ್‌ಪ್ರಸಿದ್ಧವಾದ 
ಶ್ರವಣಬೆಳುಗೊಳದ ಶ್ರೀ ಗೋಮಟೇಶ್ವರ ವಿಗ್ರಹದ ಸಂರಕ್ಷಣೆಗೆ ಒಂದು 
ಸಂಶೋಧನ ಸಮಿತಿ ಅವರ ನೇತೃತ್ವದಲ್ಲಿಯೇ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿತು. ಇದರ 
ಕಾರ್ಯವನ್ನು ಭಾರತ ಸರ್ಕಾರವು ಮೆಚ್ಚಿಕೊಂಡು ಅಖಿಲ ಭಾರತ ಮಟ್ಟದಲ್ಲಿ 
ಸಂಶೋಧನ ಸಮಿತಿಯನ್ನು ನಿರ್ಮಿಸಿತು, ಅದಕ್ಕೆ ಶ್ರೀ ತುಂಕೂರ್‌ ಪಲ್ಲಕ್ಕಿ ಕೃಷ್ಣಾ 
ಚಾರ್ಯರು ಅಧ್ಯಕ್ಷರಾಗಿದ್ದರು, ಅವರು ಪ್ರಾಚ್ಯವಿದ್ಯಾ ಕೇಂದ್ರ ಮಂಡಲಿಯು 
ಸದಸ್ಯರಾಗಿಯೂ ಇದ್ದರು. ಅವರೂ ದಿವಂಗತ ವಿ.ಡಿ. ಕೃಷ್ಣ ಸ್ವಾಮಿ(ಭಾರತದ ಪ್ರಾಚ್ಯ 
ವಿದ್ಯಾ ಸರ್ವೇಕ್ಷಣದ ಡೆಪ್ಯೂಟಿ ಡೈರೆಕ್ಟರ್‌. ಇವರು ಸಂಪತ್ತಯ್ಯಂಗಾರ್ಯರ ಶಿಷ್ಯರು) 
ಅವರೂ ಸುಮಾರು 25 ವರ್ಷಗಳ ಹಿಂದೆಯೇ ಕರ್ಣಾಟಕದ ವೃತ್ತವೊಂದನ್ನು ರಚಿಸ 
ಬೇಕೆಂದು ಭಾರತ ಸರ್ಕಾರಕ್ಕೆ ಸಲಹೆಮಾಡಿದರು. ಆದರ ಫಲವಾಗಿಯೇ ಸುಮಾರು 
ಸನ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಪಾ ತ ಚ್ಯವಿದ್ಯಾ ಸರ್ವೇಕ್ಷಣದ ಮಧ್ಯ ದಕ್ಷಿಣ 
* (Mid Southern Circle) ಜನ್ಮ; ವನ್ನು ತಾಳಿತು. ಹೀಗೆ ಖನಿಜಗಳ 
eee: ಜತೆಗೆ ಕರ್ಣಾಟಕ ಭೂವಿಜ್ಞಾ ನಶಾಖಿ ನಮ್ಮ ಪ್ರಾಚೀನ ಸ್ಮಾರಕವಸ್ತು 
ಗಳ ಸಂರಕ್ಷಣೆಯ ಮಹಾಕಾರ್ಯದಲ್ಲಿಯೂ ಹಿರಿಯ ಪಾತ್ರವನ್ನು ವಹಿಸಿದೆ ಎಂದು 
ತಿಳಿಸಲು ಅತ್ಯಾನಂದವಾಗುತ್ತದೆ. ಪ್ರಖ್ಯಾತ ಭೂವಿಜ್ಞಾ ನ ಶಿಕ್ಷಕರೆಂದು ಹೆಸರು 
ಗಳಿಸಿರುವ ವೆದರೆಲ್‌ ಅವರೂ ಸಂಪತ್ತ ಯ್ಯಂಗಾರ್ಯರೂ ಒಬ್ಬ ಗೆ ಕೆಲಸಮಾಡುತ್ತಿದ್ದರು 
1911ರಲ್ಲಿ ನೆದರೆಲ್‌ ತಮ್ಮ ದೇಶಕ್ಕೆ ಹಿಂತಿರುಗಿದರು, ಮತ್ತೆ, ಭಾರತಕ್ಕೆ ಬರಲಿಲ್ಲ. 
1900ರಲ್ಲಿ ಪದವೀಧರರಾದ ಶ್ರೀ ಪಿ. ಸಂಸತ ಶ ಯ್ಯಂಗಾರ್ಯರು 1901ರಲ್ಲಿ ನಮ್ಮ 


ಕರ್ನಾಟಕ ಪ್ರದೇಶದ ಭೂವಿಜ್ಞಾನ ಶಾಖೆಯ ಚರಿತ್ರೆ ೭ 


ಇಲಾಖೆಯನ್ನು ಸೇರಿದರು. 1903ರಲ್ಲಿ ಇವರು “ಸಹಾಯಕ ಭೂವಿಜ್ಞಾನಿ''. 
ಅವರು ಕಡೂರು, ಚಿತ್ರದುರ್ಗ, ಮೈಸೂರು ಮತ್ತು ಹಾಸನ ಜಿಲ್ಲೆಗಳ ಶಿಲೆಗಳನ್ನು 
ಪರಿಶೀಲಿಸಿರುವರು. ಇವರು ಮಾಡಿರುವ ಕೆಲಸ ಅತ್ನುಪಯುಕ್ತವಾದುದು. 70 ವರ್ಷ 
ಗಳ ಹಿಂಜಿ ಕುದುಕೇಮುಖದ ಪ್ರದೇಶದಲ್ಲಿ ಸಂಚರಿಸಿ ನಕ್ಷೆಯನ್ನು ಅತಿವಿಶದವಾಗಿ 
ತಯಾರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. 

ದ್ಯ ಸಂಸ್ಥೆ ಮೊದಲಾದಾಗ ಇಬ್ಬರು ಭೂ ವಿಜ್ಞಾನಿಗಳೂ, ಇಬ್ಬರು 
ಖನಿಜಾನ್ವೇಷಕರೂ ಇದ್ದರು. ಒಂದು ತಜ್ಞ ರ ಮಂಡಲಿ ತರಬೇತನ್ನು 
ಕೊಡಲು ನಡೆಸಿದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಏಳು ಭೂ ವಿಜ್ಞಾನಿಗಳನ್ನು 
ಆರಿಸಿತು, ಅವರಿಗೆ ಪ್ರಧಾನಾಧಿಕಾರಿಯಾಗಿದ್ದ ಶ್ರೀ ರಾಬರ್ಟ್‌ ಬ್ರೂಸ್‌ 
ಫುಟ್‌ ಅವರೂ, ಎರಡನೇ ಭೂವಿಜ್ಞಾ ನಿಯಾಗಿದ್ದ ಡಾ!! ಜೆ, ಡಬ್ಲ್ಯೂ. ಇವಾನ್ಸ್‌ 
ಅವರೂ ಹೊರಗಡೆ ಮತ್ತು ಪ್ರಯೋಗಶಾಲೆಗಳಲ್ಲಿ ಮಾಡಬೇಕಾದ ಕೆಸಲಗಳನ್ನೆಲ್ಲಾ 
ಕಲಿಸಿಕೊಟ್ಟರು. ಇವರೆಲ್ಲರೂ ಬಹಳ ಆಸಕ್ತಿಯಿಂದ ಇಬ್ಬರಿಂದಲೂ ಭೂವಿದ್ಯಾ 
ಸಮಾಕ್ಷೆ, ಖನಿಗಳ ಪರೀಕ್ಷೆ ಮತ್ತು ಅವುಗಳ ರಾಸಾಯನಿಕ ವಿಭಜನೆ, ನಕ್ಷೆಗಳನ್ನು 
ತಯಾರಿಸುವುದು, ಗಣಿಗಳಲ್ಲಿ ಕೆಲಸಮಾಡುವುದು ಕಾನೂನು ಮತ್ತು ಕಚೇರಿಗೆ 
ಸಂಬಂಧಪಟ್ಟಿ ಕೆಲಸ್ಮ, ಇವುಗಳಲ್ಲೆಲ್ಲಾ ಶಿಕ್ಷಣವನ್ನು ಪಡೆದು, ಪ್ರಶಸ್ತಿಯನ್ನು 
ಗಳಿಸಿದರು. 

ರಾಸಾಯನಿಕ ಪ್ರಯೋಗ ಶಾಲೆಯ ಆಡಳಿತವನ್ನು ಡಾ|| ಇವಾನ್ಸ್‌ ವಹಿಸಿ 
ಕೊಂಡರು, ಲಂಡನ್‌ನಿಂದ ಶಿಲೆಗಳ ಮತ್ತು ಖನಿಜಗಳ ಮಾದರಿಗಳನ್ನು ತಂದು 
ಮ್ಯೂಸಿಯಂ (ವಿವಿಧ ವಸ್ತು ಸಂಗ್ರಹೆಶಾಲಾ) ಕೇಂದ್ರವನ್ನೂ ರಚಿಸಿದರು. 
ಇವರಿಬ್ಬರೂ ತಮ್ಮ ಪುಸ್ತಕಗಳನ್ನು ಸೇರಿಸಿ ಒಂದು ಪುಸ್ತಕ ಭಂಡಾರದ ಕೇಂದ್ರ 
ವನ್ನೂ ಸ್ಥಾಪಿಸಿದರು. ಪ್ರತಿವರ್ಷವೂ ಅದಕ್ಕೆ ಸೇರಿಸಿದ ನಾನಾ ದೇಶಗಳ ಪ್ರಕಟಣೆ 
ಗಳನ್ನೂ ಹೊಸ ಪುಸ್ತಕಗಳನ್ನೂ ವಾರ್ಷಿಕವರದಿಯಲ್ಲಿ ಸ್ರಕಟಿಸುವ ಕಾರ್ಯಕ್ರಮ 
ವನ್ನು ಡಾ| ಸ್ಮಿತ್‌ ಆರಂಭಿಸಿದರು. 1900ರಿಂದ 70 ವರ್ಷಗಳವರೆಗೆ ಈ 
ಇಲಾಖೆಯ ದಾಖಲೆಗಳು ಅನುಸ್ಕ್ಯೂತವಾಗಿ ಪ್ರಕಟವಾಗಿವೆ. ಈಚಿಗೆ 1966ರಲ್ಲಿ 
ಡಾ| ಬಿ. ಪಿ. ರಾಧಾಕೃಷ್ಣ ಅವರ ಕಾಲದಲ್ಲಿ ಮೊದಲ ಬಾರಿಗೆ ಬೆಳಕನ್ನು ಕಂಡ 
ಭೂ ಅಧ್ಯಯನಮಾಲೆ ಜಲನಿಜ್ಞಾನ ನಿಬಂಧಗಳು ಕ್ರಮವಾಗಿ ಪ್ರಕಟವಾಗುತ್ತಿವೆ. 
1970ರಿಂದ ಈಚೆಗೆ ಹಿಂದಿನಂತೆ ಪ್ರಕಟಣೆಗಳು ಅಚ್ಚಾಗುತ್ತಿಲ್ಲ. ಡಾ|| ಸ್ಮಿತ್‌ 
ಜಲವಿಜ್ಞಾನದ ಅಧ್ಯಯನವನ್ನು ಮಾಡಿ, ಒಂದು ದೊಡ್ಡ ಪುಸ್ತಕವನ್ನು ಪ್ರಕಟಸಿ 
ದರು. ಇದಕ್ಕಾಗಿ ಒಂದು ಜಲಾನ್ವೇಷಣ ವಿಭಾಗವನ್ನು ಸ್ಥಾಪಿಸಿ ಬೆಳಸಿದ ಕೀರ್ತಿ 
ಡಾ|| ರಾಧಾಕೃಷ್ಣ ಅವರಿಗೆ ಸಲ್ಲುತ್ತದೆ. 

ಸರ್ವಶ್ರೀ ಬಿ. ಜಯರಾಂ, ಹಿ. ಸಂಪತ್ರಯ ಂಗಾರ್‌ ಮತ್ತು ಅಜಿತ್‌ಮೋಹನ 
ಸೇನ್‌ ಇನರು ಕರ್ಣಾಟಕ ಭೂವಿಜ್ಞಾನ ಶಾಖೆಯ ಎರಡನೇ ರತ್ನತ್ರಯ, ಈ 


೮ ವಿಜ್ಞಾನ ಕರ್ಣಾಟಕ 
ಜ.6 


ಶಾಖೆ ಆರಂಭವಾದಾಗ ನೇ ಏಳು ಜನರಲ್ಲಿ ಸರ್ವಶ್ರೀ ಎಚ್‌. ಕೆ. ಸ್ಲೇಟರ್‌, 
ಜಯರಣಂಂ ಮತ್ತು ವಿ. ಎಸ್‌. ಸಾಂಬಶಿವ ಅಯ್ಯರ್‌ ಎಂಬ ಮೂವರು ಸುಪ್ರಸಿದ್ಧ 
ರಾಗಿರುವರು. ಎಚ್‌, ಕೆ. ಸ್ಲೇಟರ್‌ ಮತ್ತು ಬಿ, ಜಯರಾಂ ಇವರಿಬ್ಬರೂ ಲಂಡನ್ಸಿಗೆ 
ಹೋಗಿ ವಿಶೇಷ ಶಿಕ್ಷಣವನ್ನು ಪಡೆದು ಬಂದವರು, ಇವರು 70 ವರ್ಷಗಳ ಹಿಂಜಿ 
ದಟ್ಟವಾದ ಕಾಡು ಬೆಟ್ಟಗಳಲ್ಲಿ ಇದ್ದ ಪ್ರದೇಶಗಳಲ್ಲಿ ಬಹಳ ಕಷ್ಟಪಟ್ಟು ಸಂಚರಿಸಿ 
ಮಾಡಿರುವ ಕೆಲಸವೂ ಸಂಗ್ರಹಿಸಿರುವ ಅಂಶಗಳು ಅತ್ಯುಪಯುಕ್ತವಾಗಿವೆ. ಎಚ್‌. ಕೆ. 
ಸ್ಲೇಟರ್‌ ನಮ್ಮ ಸಂಸ್ಥೆಯ ಉತ್ತಮ ಫೋಟೋಗ್ರಾಫರ್‌ ಆಗಿದ್ದರು. ರಾಬರ್ಟ್‌ 

ಬ್ರೂಸ್‌ಫುಟ್‌ ಅವರ ಸಲಹೆಯಂತೆ ಅವರು ತೆಗೆದಿರುವ 38 ಚಿತ್ರ ಗಳು ಹಳೇ 
ಮೈಸೂರು ದೇಶದ ನಾನಾ ಭಾಗಗಳ ಸುಂದರದೃಶ್ಯಗಳನ್ನೂ, ಖನಿಜತಿಲಾನಿಕ್ಷೇಪ 
ಗಳನ್ನೂ ಬಹು ಸುಂದರವಾಗಿ ತೋರಿಸುತ್ತವೆ, ಇವು ಭಾರತ ಭೂವಿದ್ಯಾಸಮೀಕ್ಷೆಯ 
ಪ್ರಖ್ಯಾತ ವಿಜ್ಞಾ ನಿಗಳಾದ ಸರ್ವಶ್ರೀ ಆರ್‌, ಡಿ. ಓಲ್ಡ್‌ ಹ್ಯಾಂ, ಬ ಸಿ. ಎಸ್‌. 
ಮಿಡ್ಲ್‌ ಮಿಸ್‌, ಹಾಲೆಂಡ್‌ ಮೊದಲಾದವರ ಮೆಚ್ಚಿಗೆಯನ್ನು ಗಳಿಸಿವೆ, ಓಲ್ಡ್‌ ಹ್ಯಾಂ 
ಭಾರತದ ಭೂನಿದ್ಯಾಸಮೀಕ್ಷೆಯ ಪ್ರಕಟಣೆಗಳನ್ನೆಲ್ಲ ನಮ್ಮ ಶಾಖಾ ಪುಸ್ತಕ 
ಭಂಡಾರಕ್ಕೆ ಸಮರ್ಪಿಸಿದರು; ಅಂದಿನಿಂದ ಇಂದಿನವರೆಗೆ ಅವು ಬರುತ್ತಿವೆ. 
ಡಾ| ಇವಾನ್ಸ್‌ ಮತ್ತು ಅಜಿತ್‌ ಮೋಹನ್‌ ಸೇನ್‌, ಇವರಿಬ್ಬರೂ ವಿಶ್ರಾಂತಿ 
ಹೊಂದಿದಾಗ ತಮ್ಮ ಪುಸ್ತಕ ಭಂಡಾರವನ್ನೇ ಸಂಸ್ಥೆಗೆ ದಾನಮಾಡಿಬಿಟ್ಟರು. 

ಎಚ್‌, ಕೆ ಸ್ಲೇಟಂ" ಅವರಿಗೆ ಬಹುದುರ್ಗಮವಾದ ಮತ್ತು ವಿಶಾಲವಾದ 
ದಟ್ಟವಾದ ಅಡವಿಗಳಿದ್ದ ಪ್ರದೇಶದಲ್ಲಿ ಕೆಲಸಮಾಡಲು ಬಹಳ ಉತ್ಪಾಹೆವಿತ್ತು. 
ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇವರು ಮಾಡಿದ ಕೆಲಸ ಅಸಾಧಾರಣ 
ವಾದುದು. 1904- 03ರಲ್ಲಿ ಸರಕು, ಸಂಸ್ಥಾನದ ಭೂವಿಜ್ಞಾ ನಿಯ ಪದವಿಯನ್ನು 
ಅಲಂಕರಿಸಿದರು, ಕಾಡಿನಲ್ಲಿ ಕೆಲಸಮಾಡುತಿ, ರುವಾಗ ನಾಗರಹಾವಿಗೆ ಬಲಿಯಾಗಿ 
ಕಾಲವಾದರು, ಶ್ರೀ ಎ. ಓ. ಸೆಟ್ಲೊರ್‌ ಅವರು 1904-05ರವರೆಗೆ ಮೈಸೂರು 
ದೇಶದ ಸಿಡಿಮದ್ದುಗಳ ಪ್ರಧಾನ ನಿರೀಕ್ಷಕರಾಗಿದ್ದರು ; ಶ್ರೀ ಬಿ. ಸುಬ್ಬರಾಯರು 
ರಿಜಿಸ್ಟ್ರಾರ್‌ ಆಗಿದ್ದ ರು. ಶ್ರೀಕೆ. ಲೀ ಅವರು ಮೈನಿಂಗ್‌ ಎಂಜಿನಿಯರ್‌ (ಗಣಿ 
ಕೆಲಸದಲ್ಲಿ ತಜ್ಞ ಸ್ಹ) ಆಗಿದ್ದ ರು. ಶ್ರೀ ವಿ. ಎಸ್‌, ಸಾಂಬಶಿವಅಯ್ಯರ್‌ ಅವರು ಸೆಂಟ್ರಲ್‌ 
ಕಾರೇಜಿನಲ್ಲಿ ಭೂವಿಜ್ಞಾನ ಪ್ರವಚನ ಮಾಡುತ್ತಿದ್ದರು. ಇವರು ಭೂವಿಜ್ಞಾನ 
ಶಾಖಾ ವಸ್ತುಪ ಪ್ರದರ್ಶನಾ ಲಯದ (ಮ್ಯೂಸಿಯಂ) ಕ್ಯೂರೇಟರ್‌ (ಮೇಲ್ವಿಚಾರಕ 


ಸಂರಕ್ಷಣೆ) ಆಗಿದ್ದರು, ಆರ್ಥಿಕ ಖನಿಜಗಳ ಮೇಲೆ ಇವರು ಸಂಗ್ರಹಿಸಿರುವ 
ವರದಿಗಳು ಅತ್ಯುಪಯುಕ್ತ ವಾಗಿವೆ. 


ತ 
ತ್‌ 


* ಚ 1್‌್‌” 


1903ರಲ್ಲಿ ಬಿ. ಜಯರಾಂ ಇಂಗ್ಲೆಂಡಿಗೆ ಹೋಗಿ ವಿಶೇಷ ಶಿಕ್ಷಣವನ್ನು ಪಡೆದು 


ಬಂದರು. 1894ರಲ್ಲಿ ಪ್ರೊ ಜೇಷನರ್‌ ಆಗಿ ಕೆಲಸಕ್ಕೆ ಸೇರಿದರು; 1916ರಿಂದ 
| 27ರವರೆಗೆ ಶಾಖಾ ನಿರ್ದೇಶಕರಾಗಿದ್ದ ರು. 1920ರಲ್ಲಿ ಸೆಪ್ಟೂಟ ಡೈರೆಕ್ಟರ್‌ ಆಗಿದ್ದ 


ಕ 1 
ಳ್ಳ] 


ಕರ್ನಾಟಕ ಪ್ರದೇಶದ ಭೂವಿಜ್ಞಾನ ಶಾಖೆಯ ಚರಿತ್ರೆ ೯ 


ಶ್ರೀ ಪಿ. ಸಂಪತ್ತಯ್ಯಂಗಾರ್‌ ವಿಶ್ರಾಂತರಾದ ಶ್ರೀ ವಿ. ಎಸ್‌. ಸಾಂಬಶಿವ ಅಯ್ಯರ್‌ 
ಸ್ಥಾನದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರಾಧ್ಯಾಪಕರಾಗಿ ಹೋದರು. 
ಶ್ರೀ ಅಜಿತ್‌ ಮೋಹನಸೇನ್‌ ಅವರು ಡೆಪ್ಯೂಟಿ ಡೈರೆಕ್ಟರ್‌ ಆದರು, 1927ರಲ್ಲಿ 


ಬಿ. ಜಯರಾಂ ನಿವೃತ್ತರಾದಾಗ ಪ್ರಾಧ್ಯಾಪಕರಾದ ಶ್ರೀ ಸಂಪತ್ತಯ್ಯಂಗಾರ್‌ ಅವರು 
ಮೈ ಸೂರು ಭೂ ವಿಜ್ಞಾನ ಶಾಖಾ ನಿರ್ದೇಶಕರಾಗಿ ಸರ್ಕಾರದಿಂದ ನೇಮಕವಾದರು. 
ಇವರು ಬೆಂಗಳೂರು ಸೆಂಟ್ರಲ್‌ ಕಾಲೇಜಿನಲ್ಲಿ ಓದಿ, ಅಲ್ಲಿ ಪ್ರಾಧ್ಯಾಪಕರಾಗಿದ್ದುದೂ, 
ಭೂವಿಜ್ಞಾನ ಶಾಖೆಗೆ ಸೇರಿ ಅಲ್ಲಿ ನಿರ್ದೇಶಕರಾದುದೂ ಗಮನಾರ್ಹವಾದ ಸಂಗತಿ 
ಗಳಾಗಿವೆ. ಅವರು 30 ವರ್ಷಗಳ ಕಾಲ ಉತ್ತಮ ಸೇವೆಯನ್ನು ಸಲ್ಲಿಸಿ ಅನಾರೋಗ್ಯದ 
ನಿಮಿತ್ತ ವಿಶ್ರಾಂತಿಯನ್ನು ನೇಳಿಪದೆದರು. 1934ನೇ ಜುಲೈ ತಿಂಗಳಲ್ಲಿ ಶ್ರೀ 
ಸಂಪತ ಪ್ರೈಯ್ಯಂಗಾರ್‌ ದಿವಂಗತರಾದರು. 1-7-32ರಲ್ಲಿ ಅವರು ವಿಶ್ರಾಂತಿ ಹೊಂದಿದ 
ಮೇಲೆ ಶ್ರೀ ಅಜಿತ್‌ಮೋಹೆನಸೇನ" ಅವರು ಡೈರೆಕ್ಟರ್‌' ಪದವಿಯನ್ನು ಅಲಂಕರಿಸಿ 
ದರು. 11-11-1932ರವರೆಗೆ ಅವರು ಡೈರೆಕ್ಟರಾಗಿ ಇದ್ದರು. ಇವರು ಕೊನೆಯ 
ವರೆಗೂ ಬ್ರಹ್ಮಚಾರಿಯಾಗಿದ್ದರು. . (ಅತ್ತ ಸೆಂಟ್ರಲ್‌ ಇಲೇಜ್‌ನಲ್ಲಿ ಶ್ರೀ ಎಲ್‌. 
ರಾಮರಾಯರು ಪ್ರಾಧ್ಯಾಪಕರಾದರು. ಅವರ ಕಾಲದಲ್ಲಿ ಅದು ಪ್ರಾಚೀನ ಜೀವಾವ 
ಶೇಷಗಳ ಸಂಶೋಧನೆಯ ಕೇಂದ್ರವಾಗಿ ಆಯಿತು.) 

ಸರ್ವಶ್ರೀ ಬಿ. ರಾಮರಾಯರು ಡಾ! ಸಿ. ಎಸ್‌. ಹಿಚ್ಚಮುತ್ತು, ಓ. ಪಿ. 
ಕೃಷ್ಣಾ ಚಾರ್‌ ಇವರು ನಮ್ಮ ಮೈಸೂರು ದೇಶದ ಭೂವಿಜ್ಞಾನ ಶಾಖೆಯ 
ಮೂರನೆಯ ರತ್ನತ್ರಯ. ಶ್ರೀ ಸಂಪತ್ತಯ್ಯಂಗಾರ್‌ ಶಿಫಾರಸ್‌ ಫಲವಾಗಿ ಶ್ರೀ ಬಿ. 
ರಾಮರಾಯರಿಗೆ 1933ರಲ್ಲಿ ಇಂಗ್ಲೆಂಡಿಗೆ ಹೋಗಿ ಆರು ತಿಂಗಳ ಕಾಲ ವಿಶೇಷ ಶಿಕ್ಷಣ 
ಪಡೆಯುವ ಅವಕಾಶವೊದಗಿತು, ವಾಸಿಂಗೃನ್‌ನಲ್ಲಿ ನಡೆದ ಅಂತರರಾಷ್ನೀಯ ಭೂ 
ವಿಜ್ಞಾ ನ ಪರಿಸತ್ತಿಗೆ ಇವರು ಜರಡಿ ನ ಸ್ರ ತಿನಿಧಿಯಾಗಿ ಹೋಗಿದ್ದರು. ಅತಿಥಿಗಳ 
ಪರ ಭಾಷಣವನ್ನು ಮಾಡಿ, ಅಲ್ಲಿಗೆ ಬಂದಿದ್ದ ನಾನಾ ದೇಶಗಳ ವಿಜ್ಞಾನಿಗಳ ಮೆಚ್ಚುಗೆ 
ಯನ್ನು ಗಳಿಸಿದರು. 1936ರಲ್ಲಿ ಭಾರತದೇಶದ ವಿಜ್ಞಾನ ಪರಿಷತ್‌ (Indian 
Science Congress) ಭೂವಿಜ್ಞಾ ನ ಶಾಖಾ ಅಧ್ಯಕ್ಷರಾದರು, ಆಗ ಅವರು 
ಮಾಡಿದ ಭಾಷಣ ಪ್ರಸಿದ್ಧವಾಗಿದೆ. 11- 11-35ರಿಂದ 13 ವರ್ಷಗಳ ಕಾಲ ಇವರು 
ಭೂವಿಜ್ಞಾ ನ ಶಾಖಾ ನಿರ್ದೇಶಕರಾಗಿದ್ದ ರು. ಭಾರತದ ಭೂನಿಜ್ಞಾ ನ ಸಂಸ್ಥೆಯ 
(Geological Society of India) ಸ್ಥಾಪಕ ಸದಸ್ಯರಲ್ಲಿ ಇವರೂ ಒಬ್ಬ ರು. ಶ್ರೀ 
ಎಂ. ಎ. ಶ್ರೀನಿವಾಸನ” ಅವರು ಮೈಸೂರು ದೇಶದ ಕೈಗಾರಿಕೆ ಮಂತ್ರಿಯಾಗಿದ್ದಾ ಗ 
ಅವರ ಸಹಾಯವನ್ನು ಪಡೆದು ಶ್ರೀ ರಾಮರಾಯರು: 1944ರಲ್ಲಿ ಬಾಗೇಶಪುರದ 
ಬಿಳಿಜೇಡಿ ಕಾರ್ಯಾನೆಯನ್ನು ಇಲಾಖೆಯ ಅಂಗವಾಗಿ ಆರಂಭಿಸಿದರು. ತುಮಕೂರು 
ಜಿಲ್ಲೆಯಲ್ಲಿ ಸಿರಾ ಬಳಿ ಇರುವ ಬೆಳ್ಳಾರ ಚಿನ್ನ ದ ಗಣಿಗಳ ಕೆಲಸವನ್ನು ಆರಂಭಿಸಿದರು, 
ಶ್ರೀಟಿ ನಿ. ಕೃ ಸ್ರ ೨ ಚಾರ್ಯರೇ ಚದರ ಮೇಲ್ರಿ ) ಚಾರಕರಾಗಿದ್ದೆ ರಂ, ಉರಣಾಂತರಗಳಿಂಯ 


00 ವಿಜ್ಞಾನ ಕರ್ಣಾಟಕ 


ನಮ್ಮ ದುರದೃಷ್ಟದಿಂದ, ಇದರ ಕೆಲಸ ನಿಂತುಹೋಯಿತು. ಅಲ್ಲಿ ಕೆಲಸವನ್ನು 
ನಿಲ್ಲಿಸದೆ ಸರಿಯಾಗಿ ಮುಂದುವರಿಸಿದ್ದರೆ ಕೋಲಾರದ ಗಣಿಗಳಂತೆ ಚಿನ್ನವನ್ನು 
ಅಲ್ಲಿಂದಲೂ ಜೀಶಕ್ಕೆ ಸರಬರಾಜು ಮಾಡಬಹುದಾಗಿತ್ತು. 

ಮೊದಲಿನಿಂದಲೂ ಮೈಸೂರು ದೇಶದ ನಾನಾ ಕೈಗಾರಿಕೆಗಳಿಗೆ ಬೇಕಾದ 
ಖನಿಜಗಳನ್ನು ಗಣಿಗಳಿಂದ ತೆಗೆದು ಸರಬರಾಜು ಮಾಡುವ ಕೆಲಸವನ್ನು ಈ ಶಾಖೆ 
ಬಹು ಸಮರ್ಪಕವಾಗಿ ಮಾಡುತ್ತಿದೆ. ಚಿನ್ನದ ನಿಕ್ಷೇಪಗಳನ್ನು ಹುಡುಕಿ ಅನೇಕ 
ಸಂಶೋಧನೆಗಳನ್ನು ಮಾಡಿದೆ. ಶ್ರೀ ಬೆಳ್ಳೂರು ರಾಮರಾಯರು ಮೂರು «ವಿಭಾಗ 
ಕಾರ್ಯಾಲಯ”ಗಳನ್ನು ತೆಗೆದು ಶಾಖೆಯ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿದರು. ಅವರ 
ಈ ಕಾರ್ಯವನ್ನು ವಿಶೇಷವಾಗಿ ಮುಂದುವರಿಸಿ ಜಲಾನ್ವೇಷಣ ವಿಭಾಗ (ಅಂತರ್ಜಲ 
ವಿಭಾಗ)ವನ್ನು ಸ್ಥಾಪಿಸಿ ಜಿಲ್ಲೆಗೆ ಒಂದೊಂದು ಕಛೇರಿಯನ್ನು ಡಾ|| ಬಿ.ಪಿ. 
ರಾಧಾಕೃಷ್ಣ ತೆರೆದರು. ಈಗ ಸುಮಾರು ಇಪ್ಪತ್ತು ಭೂವಿಜ್ಞಾ ನಿಗಳೂ ಮೂವತ್ತು 
ಸಹಾಯಕ ಭೂನಿಜ್ಞಾನಿಗಳೂ ಈ ಶಾಖೆಯಲ್ಲಿ ಕೆಲಸಮಾಡುತ್ತಿದ್ದಾರೆ. ಡ್ರಿಲಿಂಗ್‌ 
ವಿಭಾಗವೂ ವಿಸ್ತಾರವಾಗಿ ಬೆಳೆದಿದೆ, ಈಗ .ನೂರಾರು ಜನರು ದೇಶದ ನಾನಾ 
ಭಾಗಗಳಲ್ಲಿ ಶಾಖೆಯ ಕೆಲಸವನ್ನು ಮಾಡುತ್ತಿರುವರು. ಬೆಟ್ಟದಲ್ಲಿ ತೊರೆಯಾಗಿ 
ಹುಟ್ಟಿ ಕ್ರಮೇಣ ದೊಡ್ಡದಾಗ್ಗಿ ಮಹಾನದಿಯಾಗಿ ಹರಿಯುವಂತೆ ಈಗ ಈ ಶಾಖೆಯ 
ಕೆಲಸ ಎಲ್ಲೆಲ್ಲೂ ವ್ಯಾವಿಸುತ್ತ್ವಾ ಮುಂದುವರಿಯುತ್ತಿದೆ. 


ಸಾರಾಂಶ 


1916, 1946-1966 ಈ ಮೂರು ವರ್ಷಗಳಲ್ಲಿ ಈ ಶಾಖೆಯ 
ಪುನರ್‌ ವ್ಯವಸ್ಥೆಯಾಗಿದೆ. ಮೊದಲನೇ ಇಪ್ಪತ್ತು ವರ್ಷಗಳಲ್ಲಿ ಈ ಸಂಸ್ಥೆ 29,000 
ಚ.ಮೈ. ಪ್ರದೇಶದಲ್ಲಿ ಅದರ ಭೂ ವಿಜ್ಞಾನವನ್ನು ಪರಿಶೀಲಿಸಿ ಖನಿಜನಿಕ್ಷೇಪಗಳನ್ನು 
ಗುರ್ತಿಸಿ, ಭೂವಿದ್ಯಾ ಖನಿಜ ನಕ್ಷೆಗಳನ್ನು ತಯಾರಿಸಿತು. ಇದು ಹಿರಿಯ ಸಾಧನೆಯೇ 
ಸರಿ ಕರ್ಣಾಟಕದ ಭಾಗ್ಯತಿಲ್ಪಿ ಸರ್‌ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ದಿವಾನ 
ರಾಗಿದ್ದಾಗ ಸ್ಥಾ ಫಿತವಾದ ಭದ್ರಾವತಿ ಕಬ್ಬಿಣದ ಕಾರ್ಬ್ಯಾನೆ, ಸರ್ಕಾರಿ ಪಿಂಗಾಣಿ 
ಕಾರ್ಯಾನೆ, ಮೊದಲಾದ ಕೈಗಾರಿಕೆಗಳಿಗೆ ಬೇಕಾದ ಖನಿಜವಸ್ತು ಗಳನ್ನು ಅವರ 
ಸಲಹೆಯಂತೆ, ರೂಢಿಸಿ ಸರಬರಾಜು ಮಾಡುವ ಕೆಲಸಕ್ಕೆ ಶಾಖೆ ವಿಶೇಷ ಗಮನವನ್ನು 
ಕೊಡಲು ಮೊದಲುಮಾಡಿತು. ಈ ಕೆಲಸದಲ್ಲಿ ತುಂಬಾ ಯಶಸ್ವಿಯಾಗಿದೆ. ಈ 
ಇಲಾಖೆಯ ವರಮಾನ ಹೆಚ್ಚುತ್ತಾ ಬಂದಿದೆ, ಸರ್ಕಾರಕ್ಕೆ ರಾಜಾದಾಯವೂ 
ವರ್ಷಂಪ್ರತಿ ಹೆಚ್ಚುತ್ತಿದೆ... ಮೊದಲನೇ ಮೂರು ಅನುಬಂಧಗಳಿಂದ ಇದನ್ನು 
ಸ್ಪಷ್ಟವಾಗಿ ತಿಳಿಯಬಹುದು, 

ಶ್ರೀ ರಾಮರಾಯರು 1948ರಲ್ಲಿ ವಿಶ್ರಾಂತರಾದರು. ಅವರು ಭಾರತ ಸರ್ಕಾರದ 
ಗಣಿ ಶಾಖೆಯಲ್ಲಿ (Indian Bureau of Mines) ಕೊಂಚಕಾಲ ಕೆಲಸಮಾಡಿ 


ಸ್ವದೇಶಕ್ಕೆ ಹಿಂತಿರುಗಿ ನಮ್ಮ ದೇಶದ ಖನಿಜಸಂಪತ್ತು ಮತ್ತು ಭೂವಿಜಾ ನವನು 
ಕ ಇ ಹ 


NE EEE ಚ ಚ್‌ Pp 


ಕರ್ನಾಟಕ ಪ್ರದೇಶದ ಭೂವಿಜ್ಞ್ಯಾನಶಾಖೆಯ ಚರಿತ್ರೆ ೧೧ 


ಕುರಿತು ಒಂದು ಗ್ರಂಥವನ್ನೂ ಸಣ್ಣಸಣ್ಣ ಪುಸ್ತಕಗಳನ್ನೂ ಬರೆದರು. 
ಅವೆಲ್ಲಾ ಇಲಾಖೆಯ ಬುಲೆಟಿನ್‌ಗಳಾಗಿ (ಬುಲೆಟಓನ್‌ 22-28) ಪ್ರಕಟವಾಗಿನೆ, 
ತುಂಬಾ ಜನಪ್ರಿಯವಾಗಿವೆ. ಈಗ ಇವುಗಳ ಪರಿಷ್ಕೃತ ಪುನರ್‌ಮುದ್ರಣ ಅತ್ಯಗತ್ಯ 
ವಾಗಿದೆ. ಶ್ರೀ ರಾಮರಾಯರು ವಿಶ್ರಾಂತಿ ಹೊಂದಿದ ಮೇಲೆ ಸೆಂಟ್ರಲ್‌ ಕಾಲೇಜಿನ 
ಭೂವಿಜ್ಞಾ ಫಾ ಪ್ರಾಧ್ಯಾಪಕರಾಗಿದ್ದ ಡಾ. ಸಿ. ಎಸ್‌. ವಿಚ್ಚಮುತ್ತು ಡಿ ನಿರ್ದೇಶ 
ಸಡಗರ. ಕೇಂದ್ರ ಸರ್ಕಾರವೇ ಮೆಚ್ಚಿ ಕೊಂಡು ತ: ಶ್ರವಬೆಳಗೊಳದ 
ಶ್ರೀ ಗೋಮಟೇಶ್ವ ರ ವಿಗ್ರಹ ಸಂರಕ್ಷಣ ನ ಸ ಅಧ್ಯಕ್ರರಾಗಿ ಕನ ಮಾಡಿದ 
ಕೆಲಸ ಪ ಭತರ ಸುಹಾಸ ಈ ಲೇಖಕನು ಅದರಲ್ಲಿ ಸಂಶೋಧನ ಸಹಾಯಕನಾಗಿ 
ಸೇರಿ, 1950ರಿಂದ ಸುಮಾರು 15 ವರ್ಷಕಾಲ ದಕ್ಷಿಣ ಭಾರತದ ಪ್ರಾ ಚೀನವಸ್ತುಗಳ 
ಸಂರಕ್ಷಣಾ ಕಾರ್ಯದಲ್ಲಿ ನಿರತನಾಗಿದ್ದನು. ಡಾ. ಫಿಚ್ಚಮುತ್ತು ಅವರು ಮೈಸೂರು 
ಖನಿಜ ಅಭಿವೃ ದ್ಧಿ ಮಂಡಲಿಯ (Board of Mineral Development)ಸ್ಕಾ ಪಕ 
ರಲ್ಲೊ ಬ್ಬರು, ಆ ಹಾಡಲಿ ಬಾಗೇಶ ಪುರದಲ್ಲಿ ನೆಲೆಸಿ, ದೇಶದ ನಾನಾ ಭಾಗಗಳಲ್ಲಿ 
ತನ್ನೆ "ಾರ್ಯವನ್ನು ಮಾಡಿ; ತುಂಬಾ ಕೀರ್ತಿಯನ್ನು ಗಳಿಸಿತು. ಡಾ. ನಿಚ್ಚ ಮುತ್ತು 
ಅವರು ಪ್ರಪಂಚದ ನಾನಾ ಭಾಗಗಳಲ್ಲಿ ಸಂಚರಿಸಿ, ಅನೇಕ ಪು ಪ್ರಖ್ಯಾತ ವರದಿಗಳನ್ನು 
ಮತ್ತು 'ತೃತಿಗಳನ್ನು ರಚಿಸಿದ್ದಾರೆ. ಕೇಂಬ್ರಿಯನ್‌- ಪೂರ್ವಕಾಲದ ಭೂವಿಜ್ಞಾನ 
ಗ ಗ್ರಂಥಮಾಲೆಯ ಲೇಖಕರಲ್ಲಿ ಇವರೂ ಒಬ್ಬ ರು. ಭಾರತದೇಶ ಮತ್ತು ಶ್ರೀಲಂಕಾ 
ಪ್ರದೇಶಗಳ ಅತಿಪುರಾತನ ಭೂಚರಿತ್ರಿ ಯನ್ನು ಇವರು ಬರೆದಿದ್ದಾರೆ, ಈ ಖನಿಜ 
ಅಭಿವೃ ದ್ಧ ಮಂಡಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಸರ್ಕಾರದ ಸ ಸಂಸ್ಥೆ (ಕಂಪನಿ) 
ಹಾ ಪರಿವರ್ತಿ ತವಾಯಿತು. ಈಗ ರೂ. 130 ಲಕ್ಷಗಳ ನಿವ್ವಳ ಲಾಭವನ್ನು ಈ 
ಸಂಸ್ಥೆ ಪಡೆಯುತ್ತಿದೆ. ನಮ್ಮ ದೇಶದ ಖನಿಜಗಳನ್ನು ರೂಢಿಸಿ, ಪ್ರಪಂಚದ ನಾನಾ 
ಭಾಗಗಳಿಗೆ ಕಳುಹಿಸುತ್ತಿದೆ. 
1955ರಲ್ಲಿ ಡಾ. ಪಿಚ್ಚಮುತ್ತು ವಿಶ್ರಾಂತಿ ಹೊಂದಿದ ಮೇಲೆ ಶ್ರೀ. ಪಿ 
ಕೃಷ್ಣ ಚಾರ್‌ ಅವರು ಗಣಿಗಳ ಮತ್ತು ಭೂವಿಜ್ಞಾನ ಶಾಖಾ ನಿರ್ದೇಶಕರಾದರು. 
ಇವರು 1927ರಲ್ಲಿ ಈ ಇಲಾಖ ಯನ್ನು ಸೇರಿ 1960ನೇ ವರ್ಷದವರೆಗೆ ಬಹು 
ವಿಧವಾದ ಕೆಲಸವನ್ನು ಸಮರ್ಪಕವಾಗಿ ನಿರ್ವಜಸಿದರು ಗಣಾಚಾರಪುರದ ಗ್ರಾಫೈಟ್‌ 
ಗಣಿಗಳಲ್ಲಿ, ಹೊಳೇ ನರಸೀಪುರದ ಎಡೆಗೊಂಡನಹಳ್ಳಿ ಕಲ್ಲಾ ರಿನ ಗಣಿಗಳಲ್ಲಿ ಬೆಳ್ಳಾರ 
ಚಿನ್ನದ ಗಣಿಗಳಲ್ಲಿ ಇವರು ಮಾಡಿದ ಕೆಲಸ ಚೆರಸ್ಮ! ರಜೀಯನಾದುದು. ಇವರ 
ಕಾಲದಲ್ಲಿ ಉಪನಿರ್ದೇಶಕರ ಹುದ್ದೆಯನ್ನು ಸರ್ಕಾರ ಮತ್ತೆ ಮಂಜೂರುಮಾಡಿತು. 
1949ರಲ್ಲಿ ಮೈಸೂರು ದೇಶದ ಸರ್ಕಾರ ರಚಿಸಿದ ಶ್ರೀ ಗೋಮಟೇಶ್ವ ರ ಸಂಶೋಧನ 
ಸಮಿತಿಯ ಕೆಲಸವನ್ನು ಭಾರತದ ಕೇಂದ್ರ ಸರ್ಕಾರ ತೆಚ್ಚಿ ಕೊಂಡು ಅಜಿಲ ಭಾರತದ 
ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ವಿಶೇಷ ಸಮಿತಿಯನ್ನು ರಚಿಸಿದಾಗ, ಶ್ರಿ 
ಕೃ ಸ್ಥ ಚಾರ್ಯರೇ ಅವರ ಅಧ್ಯಕ್ಷರಾಗಿದ್ದ ರು. 30-9-1956ರವರೆಗೆ ಆ ಸಮಿತಿಯು 


೧೨ ವಿಜ್ಞಾನ ಕರ್ಣಾಟಕ 


ತನ್ನ ಕೆಲಸವನ್ನು ನಿರ್ವಹಿಸಿ ತಾನು, ನಡೆಸಿದ ಸಂಶೋಧನೆಗಳ ಫಲ ಪ್ರಯೋಗದ 
ಕಾರ್ಯವನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿಕೊಟ್ಟಿ ತು. ಆ ವೇಳೆಗೆ ಶ್ರೀ ಕೃಷ್ಣ ಚಾರ್ಯರು 
ಭಾರತಜೀಶದ ಪ್ರಾಚ್ಯವಿದ್ಯಾ ಕೇಂದ್ರಸಲಹಾ ಮಂಡಲಿಯ ಸದಸ್ಯರಾಗಿ ನೇಮಕ 
ವಾಗಿದ್ದರು. ಆಗ ಕರ್ಣಾಟದಲ್ಲಿರುವ ನಾನಾ ಪ್ರಾಚೇನವಸ್ತು ಗಳನ್ನು ಚೆನ್ನಾಗಿ 
ಪರಿಶೀಲಿಸಿ, ಪಟ್ಟಿಮಾಡಿ, ಸಂರಕ್ಷಿಸುವ ಕೆಲಸಕ್ಕೆ ಮಾಸಲಾದ ಒಂದು ವಿಭಾಗ 
ಅತ್ಯಗತ್ಯವೆಂದು ಪ್ರತಿಪಾದಿಸಿ ಅದನ್ನು ಬೇಗ ರಚಿಸುವಂತೆ ಅವರು ಒತ್ತಾ ಯಪಡಿಸಿ 
ದರು, ಆಗ ದಕ್ಷಿಣ ವೃತ್ತದ ಮುಖ್ಯಾಧಿಕಾರಿಯಾಗಿದ್ದ ಶ್ರೀವಿ, ಡಿ. ಕೃಷ್ಣಸ್ವಾಮಿ 
ಯವರೂ ಮಾಡಿದ ಪ್ರಯತ್ನಗಳ ಫಲವಾಗಿ, ಭಾರತ ಗಣರಾಜ್ಯದ ಬೆಳ್ಳಿಯ ಹೆಬ್ಬದ 
ಕೊಡುಗೆಯಾಗಿ, ಕರ್ಣಾಟಕದ ಕೇಂದ್ರವಾದ ಬೆಂಗಳೂರಿನಲ್ಲಿ ಮಧ್ಯದಕ್ಷಿಣ ವೃತ್ತವನ್ನು 
ಆರಂಭಿಸಲು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿತು. ಇದು ಕನ್ನಡಿಗರಿಗೆಲ್ಲಾ ಅತ್ಯಂತ 
ಪ್ರಮೋದದ ಸಂಗತಿ. ಆದರೆ ತಾವು ಕಂಡ ಕನಸು ನನಸಾದುದನ್ನು ಕಾಣಲಾಗದಂತೆ 
ಶ್ರೀ ಕೃಷ್ಣಾಚಾರ್ಯರನ್ನು ಅವರ 70ನೇ ವಯಸ್ಸಿನಲ್ಲಿ ವಿಧಿಕೊಂಡೊಯ್ದಿತು. 
ದಿವಂಗತ ಶ್ರೀ ಕೃಷ್ಣಚಾರ್ಯರು, ವಿಜ್ಞಾನಿಗಳಾಗಿ ಬದುಕಿ ತಮ್ಮ ಜೀವಮಾನವನ್ನೆಲ್ಲ 
ಕಳೆದರೂ ಪ್ರಖ್ಯಾತ ಕನ್ನಡ ವಿದ್ವನ್ಮಣಿಗಳಾದ ದಿವಂಗತ ಶ್ರೀ ತೀ.ನಂ. ಶ್ರೀಕಂಠಯ್ಯ, 
ಡಿ. ಎಲ್‌. ನರಸಿಂಹಾಚಾರ್‌, ಮತ್ತು ಅವರ ಸನ್ಮಿತ್ರರೊಡನೆ ಕಲೆತು ಸರಸ ಸಂಭಾ 
ಷಣೆಯಾಡುತ್ತಾ ಸಂತೋಷಿಸುತ್ತಿದ್ದರು. "ಸಂಚರಿಸುವ ಕನ್ನಡ ವಿಶ್ವಕೋಶ, 
ನಿಘಂಟು” ಎಂದು ಪ್ರಸಿದ್ಧರಾದ ಶ್ರೀ ದೊಡ್ಡಬೆಲೆ ಲಕ್ರ್ಯೀನರಸಿಂಹಾಚಾರ್ಯರಿಗೆ 
1967ರಲ್ಲಿ ಸಮರ್ಪಿಸಿದ ಉಪಾಯನವೆಂಬ ಸಂಭಾವನಾ ಗ್ರಂಥದ ಪ್ರಕಟಣೆಯ 
ಅಧ್ವರ್ಯು ಶ್ರೀ ಕೃಷ್ಣ ಚಾರ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿದ್ದ ಅವರು 
ಕರ್ನಾ/ರ್ಣಾಟಕ ಚರ್ಚೆಯಲ್ಲಿ ಮುಖ್ಯಪಾತ್ರವನ್ನು ವಹಿಸಿದ್ದರು. 1955 ರಿಂದ 
1960 ರವರೆಗೆ ಇವರು ಗಣಿಗಳ ಭೂವಿಜ್ಞಾ ನಶಾಖಾ ಅಧ್ಯಕ್ಷರಾಗಿದ್ದರು. ನಮ್ಮ 
ದೇಶದಲ್ಲಿ ಹೀಗೆ ಕಳೆದ ಏಳು ದಶಮಾನಗಳಲ್ಲಿ ನಡೆದ ಭೂವಿಜ್ಞಾನ ಶಾಖಾ 
ಕೆಲಸಗಳನ್ನು ಸಂಗ್ರಹವಾಗಿ ಈ ಲೇಖನದಲ್ಲಿ ತಿಳಿಸಿದೆ. 


‘so 8 9'€€1€ 
‘sg $a (-0016 
€£91೫೭5 


6£೯€ಓ689 
೭೭1766 
6(8/98(1 


806೬೮೮೦ 6806810 
68(ಓ010 
9806/81 
961606/ 
6117601 
686tc 
07? 
96 
9 


8/(2ಂ೫ ೧೫ 


LOO9LLE 
8(116/1 


ಹ ಸಾವ 


807% 9661/13 
601682 
| 6೭೬ 


€LtLCC 
191/68 
Lely 
9೭0/81 
£96 
719೬ 
೫01 

€೭ 

6 


ಬಣ) ೩೮% 


9961 
(961 
9961 
1161 
0761 
0೬61 


0೭61 
0161 
0061 


7081 
0681 
6981 
1881 
881 
೫881 


ತನನ 


ಉಂಲಲಆಜಂ 2೧3ಎ 
೨ಿನಿದೀಧಂಬಗ ಭ್‌ 087% 


60೧೮೧೮೩ AUS 


೫ 


ಲ ಲಔ ಎಣ ತೀಟ 


ರಂಹಣಂಲಣ ಅಂಗಣ 208 7೫೦707 ಹಂಜ 8/1 ಐ ಗಾಲ ಅಂಧ" 2 
೫೧೮/9 705 ೧9961 ೧೦೬೮೦೧ Savoy ೫%ಣ ಔ0ಣ೮೩ '೪'ಫೀಂ0ನೀ೫ೀಣ ೪೮90ರ ಣ ೫೦85 


ಲ್ವ 2 ೫ಂಜಜಂ9 ಐಎ '] 
ಗಿಟಬಂಊೀಜಣ 


೧೪ ವಿಜ್ಞಾನ ಕರ್ಣಾಟಕ 


ಕಳೆದ ಹನ್ನೆರಡು ವರ್ಷಗಳಲ್ಲಿ ದೇಶದ ಗಣಿಗಳಲ್ಲಿ ತೆಗೆದ ಚಿನ್ನದ ಬೆಲೆ ಮತ್ತು 
ಸಮಸ್ತ ಖನಿಜಗಳ ಬೆಲೆಯನ್ನು ಈ ಪಟ್ಟಿ ತಿಳಿಸುತ್ತದೆ. 


ಕರ್ಣಾಟಕದ ಎಲಾ 


ವರ್ಫ್ಯ ಪ್ರಮಾನ (ಕೆ.ಜಿ) (ಅಕ್ಷ ಮಾ Pe: ಪತ 
1964 4,604.3 519.2 795.69 
1965 3,341.2 179.02 671.00 
1966 3,161.0 466.9 699.23 
1970 3,241 1176.2 
1971 3,656 763.39 1348.70 
1972 3,290 754.09 1387.10 
1973 3,320 911.15 
1974 3,145 1027.59 


3 
ಕಳೆದ 20 ವರ್ಷಗಳಲ್ಲಿ ಈ ಶಾಖೆಯ ಆಯ (ವರಮಾನ) ಹನ್ನೆರಡು ಪಾಲು 
ಹೆಚ್ಚಿಗೆ ಎಂಬುದು ಕೆಳಗಿನ ಪಟ್ಟಿಯಿಂದ ವ್ಯಕ್ತವಾಗುತ್ತದೆ. 


1953-54 6.31 ಲಕ್ಷ ರೂಪಾಯಿಗಳು 

1955-56 17.75 ಲಕ್ಷ ರೂಪಾಯಿಗಳು, (ಕರ್ಣಾಟಕ 
ರಾಜ್ಯದ ಉದಯದ ವರ್ಷ). 

1959-60 26.69 ಜೆ 

1960-61 32.00 ಸ 

1965.66 105.11 ಹ 

1970-71 215.36 F 

1975-76 504.27 


ಹಾಕಾ ಕಾನಾ ಎಂ 
LL 


ESSE ಟ್‌ ಟಿ 1 2ಂ್ಲ್ಠ4 


ಕರ್ನಾಟಕ ಪ್ರದೇಶದ ಭೂವಿಜ್ಞಾನ ಶಾಖೆಯ ಚರಿತ್ರೆ ೧೫ 


4. ಕರ್ಣಾಟಕ ಸರ್ಕಾರದ ಗಣಿಗಳ ಮತ್ತು ಭೂವಿಜ್ಞಾನ 
ಶಾಖಾ ಪ್ರಕಟಣೆಗಳು 


1 ದಾಖಲೆಗಳು (8೦೦೦೯೮9) 1-64 ಸಂಪುಟಗಳು 
(1894 ರಿಂದ 1966-67ರ ವರೆಗೆ) 


2 ಡೆ (Memoirs) 1-3 ಸಂಪುಟಗಳು ಆರ್‌, ಬ್ರೂಸ್‌ 
ಫುಟ್‌ ಮತ್ತು ವೆದರೆಲ್‌ 
3 ಕಿರುಹೊತ್ತಗೆಗಳು 1-28 (1904--1968) 


4 ಜನತಾ ಪ್ರಕಟಣೆಗಳು 1-5 (1939-1967) 

5 ಭೂವಿಜ್ಞಾನ ಪ್ರಬಂಧಗಳು 1967 ರಿಂದ 105 ಪ್ರಕಟಣೆಗಳು 
6 ಭೂಜಲ ಪ್ರಬಂಧಗಳು 1967 ರಿಂದ 133 ಪ್ರಕಟಣೆಗಳು 
7 ವಿಶೇಷ ಪ್ರಕಟಣೆಗಳು ಡಾ, ಡಬ್ಲ್ಯೂ. ಎಫ್‌. ಸ್ಮಿತ್‌ 


(1) ಮೈಸೂರು ದೇಶದ ಭೂ-ವಿದ್ಯಾನಕ್ಷೆ 8 ಮೈ-1 1916 

(11) ಮೈಸೂರು ದೇಶದ ಖನಿಜಸಂಪತ್ತಿನ ನಕ್ಷೆ 12ಮೈ-1 1961 
ಇಂಗ್ಲಿಷ್‌ ಮತ್ತು ಕನ್ನಡ ಭಾಷೆಗಳಲ್ಲಿ 

(111) ಕರ್ಣಾಟಕದ (ಹೊಸ ಮೈಸೂರು)- ಖನಿಜಗಳ ಕಕ್ಷೆ 1960 


8 ಆಡಳಿತದ ವರದಿ 


ಶಾಖಾ ದಾಖಲೆಗಳ ಮೊದಲನೆ ಭಾಗವಾಗಿ 1904ರಿಂದ ಪ್ರಕಟವಾಗು 
ಕ್ರಿತ್ತು. 1967ರಿಂದ ಭೂವಿಜ್ಞಾನ ಪ್ರಬಂಧಗಳ ಮತ್ತು ಭೂಜಲ 
ಪ್ರಬಂಧಗಳ ಪ್ರಕಟಣೆ ಮೊದಲಾದ ಮೇಲೆ ಆಡಳಿತದ ವರದಿ ತನಿಯಾಗಿ 
ಪ್ರಕಟವಾಗುತ್ತಿದೆ. ಸ್ಪೆನ್‌ಸಿಲ್‌ ಮಾಡಿ ಪ್ರತಿಮಾಡಿದ ಪ್ರಕಟಣೆಗಳಿವು. 


9 ಕನ್ನಡ ಪ್ರಕಟಣೆಗಳು 

1916ರಲ್ಲಿ ಡಾ. ಸ್ಮಿತ್‌ ಮತ್ತು ನಿ, ಸಂಸತ್ತಯ್ಯಂಗಾರ್ಯರು ಬರೆದಿರುವ 
ಮೈಸೂರು ದೇಶದ ಖನಿಜಸಂಪತ್ತು-ಉತ್ಪನ್ನಗಳು ಎಂಬ ಪುಸ್ತಕ ಕನ್ನಡ 
ದಲ್ಲಿಯೂ ಆಚ್ಛಾಗಿಜಿ. ಶ್ರೀ ವರೆದಯ್ಯನವರು ಖನಿಜಗಳ ಅನ್ವೇಷಣೆ 
ಮತ್ತು ಗಣಿಗಳ ಕೆಲಸವನ್ನು ಹಾಗೂ ಗಣಿ ಕಾನೂನುಗಳನ್ನು ಕುರಿತು 
ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಬರೆದಿದ್ದಾರೆ, ಡಾ, ರಾಧಾಕೃಷ್ಣ 
ಅವರು ಬರೆದ ಕರ್ಣಾಟದಲ್ಲಿ ಗಣಿ ಕೆಲಸ ಮತ್ತು ಕೊಳವೆ ಬಾನಿಗಳನ್ನು 
ಕುರಿತ ಪ್ರಕಟಣೆಗಳನ್ನು ಇಲ್ಲಿ ಉಲ್ಲೇಖಿಸಬಹುದು, 


೧೬ ವಿಜ್ಞಾನ ಕರ್ಣಾಟಕ 


5. ನಿಶೇಷ ಸುದ್ದಿಗಳು | 

ಸುಮಾರು ಹೆತ್ತು ವರ್ಷಗಳ ಹಿಂದೆಯೇ ಕನ್ನಡ ಟೈಪ್‌ರೈಟರನ್ನು ಬಳಸುತ್ತಿದ್ದ 
ಕೆಲವೇ ಇಲಾಖೆಗಳಲ್ಲಿ ಗಣಿಗಳ ಮತ್ತು ಅ ನ ಶಾಖೆಯೂ ಒಂದು. 1898 
ರಲ್ಲಿ ಸಂಸ್ಥಾ ನದ ಎರಡನೇ ಭೂವಿಜ್ಞಾನಿ ಶ್ರೀ ಇ. ಡಬ್ಲೂ ವೆದರೆಲ್‌ ಅವರು 
ಸೆಂಟ್ರಲ್‌ 'ಕಾಲೇಜಿನಲ್ಲಿ ಭೂವಿಜ್ಞಾ ನ ಪಾಠದ ತರಗತಿಗಳನ್ನು ಆರಂಭಿಸಿದರು. 
ಅಂದಿನಿಂದ ಇಂದಿನವರೆಗೆ (ಎಪ್ಪತ್ತು ವರ್ಷಗಳ) ಕಾಲ ಸೆಂಟ್ರಲ್‌ ಕಾಲೇಜ್‌ ಭೂ 
ವಿದ್ಯಾಶಾಖೆಗೂ ಸರ್ಕಾರದ ಭೂವಿದ್ಯಾ ಶಾಖೆಗೂ ಅತಿನಿಕಟವಾದ ಮತ್ತು ಹಾರ್ದ 
ವಾದ ಸಂಬಂಧ ಮುಂದುವರಿಯುತ್ತಿದೆ. ಎಂದು ತಿಳಿಸಲು ಸಂತೋಷವಾಗುತ್ತದೆ. 


6. ಮೈಸೂರು ಭೂವಿಜ್ಞಾನ ಸಂಘದ ಪ್ರಕಟಣೆಗಳು 


ಸುಮಾರು ೨0 ವರ್ಷಗಳ ಹಿಂದೆ ಮೈಸೂರು ದೇಶದ ಭೂವಿಜ್ಞಾನಿಗಳ 
ಸಂಘವೊಂದು ಸರ್ಕಾರದ ಭೂವಿಜ್ಞಾನ ಶಾಖಾಧಿಕಾರಿಗಳ ಮತ್ತು ಇತರ ಗಣಿಗಳ 
ಮಾಲಿಕರು, ಭೂವಿಜ್ಞಾನಿಗಳು ಮತ್ತು ಇತರರ ಸಹಾಯದಿಂದ ಬಹಳ ಉತ್ತಮ 
ವಾದ ಕೆಲಸವನ್ನು ಮಾಡಿತು. ಎರಡು ದಶಕಗಳವರೆಗೆ ಡಾ| ಬಿ. ಪಿ. ರಾಧಾಕೃಷ್ಣ 
ಅವರ ಅವಿರತ ಶ್ರಮ, ಉತ್ಸಾಹಗಳ ಫಲವಾಗಿ ಇದು ಆಗಾಗ ಸುದ್ದಿಯ ಸುತ್ತೋಲೆ 
ಗಳನ್ನು ಕ್ರಮವಾಗಿ ಪ್ರಕಟಸುತ್ತಿತ್ತು. 1950 ರಿಂದ 20 ಸಣ್ಣ ಸಣ್ಣ ಪುಸ್ತಕ 
(Bulletins) ಗಳನ್ನು ನಾನಾ ಭೂವಿಜ್ಞಾ ನ ಸಮಸ್ಯೆ -ವಿಷಯಗಳ ಮೇಲೆ ಮುದ್ರಿಸಿ 
ಪ್ರಕಟಿಸಿರುವ ಈ ಸಂಸ್ಥೆಯು ಮೂರು ವಿಶೇಷ ಗ್ರಂಥಗಳನ್ನು ಬೆಳಕಿಗೆ ತಂದಿದೆ. 
ಮೊದಲನೆಯದು ಶ್ರೀ ಬಿ. ರಾಮರಾಯರ ಜೀವನದ ಸ್ಮ ಎಕಿಗಳು (Recollections 
of an Indian Geologist), ಎರಡನೆಯದು ಚಾರ [ಕೈಟ್‌ ಸಮಸ್ಯೆ (The 
Charnockiie Problem). ಇದನ್ನು ಬರೆದವರು ಡಾ|| ಸಿ, ಎಸ್‌. ವಿಚ್ಚಮುತ್ತು. 
ಭೂ ವಿಜ್ಲಾ ಶ್ಹಿನಿಗಳಿಗೆಲ್ಲ ಅತ್ಯುಪಯುಕ್ತವಾದ ಗ್ರಂಥ, ದೇಶವಿದೇಶಗಳ ಪ ಪ್ರಖ್ಯಾತ ಭೂ 
ವಿಜ್ಞಾ ಶನಿಗಳು ಇವರೆಡನ್ನೂ ತುಂಬಾ ಪ ಪ್ರಶಂಸಿಸಿದ್ದಾರೆ. ಕ್ಲೋಸ್‌ಪೇಟಿ ಗ್ರಾನೈಟ್‌ 
ಗಳು ಎಂಬ ಮೂರನೆಯ ಕೃತಿ 1956ರಲ್ಲಿ ಪ ಪ ಪ್ರಕಟವಾಯಿತು. ಇದನ್ನು ಬರೆದವರು 
ಡಾ| ಬಿ, ಫಿ. ರಾಧಾಕೃಷ್ಣ, ಸುಮಾರು 18 ವರ್ಷಗಳ ಹಿಂದೆ ಭಾರತದ ಭೂ 
ವಿಜ್ಞಾನಿಗಳ ಸಂಘ (Getlcgical Society of India) ಸ್ಥಾಪಿಸಲ್ಪಟ್ಟಿತು. 


ಅದರ. ಕಾರ್ಯದರ್ಶಿಯಾಗಿ ಡಾ. ರಾಧಾಕೃಷ್ಣ ಅವರು ಮಾಡಿರುವ ಸೇವೆ ಸ್ತುತ್ಯ 
ವಾದುದು, 


Pp 


ಬ ಬ್ಹ್ದ wd WN 


ಕರ್ನಾಟಕ ಪ್ರದೇಶದ ಭೂವಿಜ್ಞಾನ ಶಾಖೆಯ ಸಂಕ್ಷಿಪ್ತ ಚರಿತ್ರೆ ೧೭ 


7. ಕರ್ಣಾಟಕದ ಗಣಿಗಳ ಮತ್ತು ಭೂನಿಜ್ಞಾನ 


ಶಾಖಾ ನಿರ್ದೇಶಕರು 


ಸರ್ವಶ್ರೀ 


. ರಾಬರ್ಟ್‌ ಬ್ರೂ ಸ್‌ಫ್ರಟ್‌ 
, ಡಾ. ಜೆ, ಡಬೂ . ಇವಾನ್‌ 
ಶಿ ಣಿ 


ಡಾ. ಡಬ್ಲ್ಯೂ. ಎಫ್‌. ಸ್ಮಿತ್‌ 
ಬಿ. ಜಯರಾಂ 


, ಪ್ರೊ! ಪಿ. ಸಂಪತ್ತಯ್ಯಂಗಾರ್‌ 
, ಅಜಿತ್‌ ಮೋಹನ" ಸೇನ” 

, ಬಿ. ರಾಮರಾವ್‌ 

. ಡಾ. ಸಿ. ಎಸ್‌, ಪಿಚ್ಚಮುತ್ತು 
ಸ ಬ. ಪಿ. ಕೃಷ್ಣಾ ಚಾರ್‌ 

. ಎನ್‌, ಎಂ. ಮಲ್ಲಿಕಾರ್ಜುನಪ್ಪ 
, ಡಾ. ಬಿ, ಪಿ. ರಾಧಾಕೃಷ್ಣ 
ಹೆ. ಗವಿಶೆಟ್ಟ 

. ಜಿ. ಎಸ್‌. ಅಣ್ಣಯ್ಯ 

, ಜಿ. ಶಿವಶಂಕರ್‌ 


1894-7 
1897-8 
1898-1916 
1916-27 
1927-32 
1932-35 
1935-48 
1948-55 
1955-60 
1960-65 
1965-74 
1974-75 
1915-77 
1977- 


ನಿಮಗೆ ತಿಳಿದಿರಲಿ : 


ನಮ್ಮ ಭೂಮಿ 


ಭೂಮಧ್ಯರೇಖಾ ತ್ರಿಜ್ಯ 6,378.4 ಕ. ಮಾ, 

ಧ್ರುವೀಯ ತ್ರಿಜ್ಯ 6356:9 

ಮಧ್ಯಸ್ಥ ತ್ರಿಜ್ಯ 6,371.1 

ಭೂ ಮಧ್ಯರೇಖಾ ಪರಿಧಿ 40,077 

ಮೆರಿಡಿಯನ್‌ ಪರಿಧಿ 40,009 5 

ಭೂ ಭಾಗ (ವಿಸ್ತೀರ್ಣ) 149 ಮಿಲಿಯನ್‌ ಚ.ಕಿ.ಮಾ. 

ಹಿಮದ ಹಾಳೆಗಳು ಮತ್ತು i 
ಹಿಮ ನದಿಗಳು 15.6 ® | 

ಜಲಭಾಗ 301-8 

ಭೂಮಿಯ ಒಟ್ಟು ವಿಸ್ತೀರ್ಣ 510 1 

ಅತ್ಯಂತ ಎತ್ತರ ಭೂಶಿಖರ | 
-ಮೌಂಟ್‌ ಎವರೆಸ್ಟ್‌ 8,848 ವಿಖಾಟರ್‌ 


ಸರಾಸರಿ ಎತ್ತರ 840 ಸ ' 
ಅತ್ಯಂತ ಆಳವಾದ ಸಾಗರ ಭಾಗ | 

_-ಮೇರಿಯಾನಾಸ" ಕಂದಕ 11,035 
ಸರಾಸರಿ ಆಳ 3,808 


(ಆಕರ : Arthur Holmes) ' 


ಡಾ. ಎಂ. ದಯಾಕರ 


ಹೆಣ್ಣು 


ಹಲವು. ಹುಳು ಹುಪ್ಪಟಿಗಳಲ್ಲಿ ನೂರಾರು ಮೊಟ್ಟಿ ರೈ ಗಳೆನ್ಲಿಡಲು ಗಂಡಿಗಿಂತ 
ಹೆಣ್ಣು ದೊಡ್ಡದು ಮತ್ತು ಹೆಚ್ಚು ಬಲವಾದುದು. ಜಿನ್ನು ಮೂಳೆ ಪ್ರಾಣಿಗಳಲ್ಲಿ 
ಹೆಣ್ಣು ಅಬಲೆ, ಅಂದರೆ ಸಾಮಾನ್ಯವಾಗಿ ಹೆಣ್ಣಿನ ತೂಕ ಕಡಮ್ಮೆ ಎತ್ತರ ಕಡಮ್ಮೆ, 
ಶಕ್ತಿಕಡಮೆ. ಮನುಷ್ಯರಲ್ಲಿ ಚಿಕ್ಕ ಗಂಡಸರೂ ದೊಡ್ಡ ಹೆಂಗಸರೂ ಇರಬಹುದು, 
ಆದರೆ ಇಂತಹವರ ಸಂಖ್ಯೆ ಕಡಮೆ. ಹೆಂಗಸಿನ ಮೂಳೆಗಳು ಸಣ್ಣ, ಹಗುರ ಮತ್ತು 
ಗಂಡು ಮೂಳೆಗಳಂತೆ ಒರಬಾಗಿಲ್ಲದಿ ನುಣುಪಾಗಿರುತ್ತವೆ. ಹೆಂಗಸಿನ ಮಾಂಸ 
ಖಂಡಗಳೂ ಗಂಡಸಿನವಷ್ಟು ದಪ್ಪ, ಗಟ್ಟಿ ಮತ್ತು ಕೆಂಪಗಿಲ್ಲದೆ ಕಡಮೆ ಬಲವುಳ್ಳ ವು. 
ಜೀಹಾಕಾರದಲ್ಲೂ ಹೆಂಗಸಿಗೂ ಗಂಡಸಿಗೂ ವ್ಯತ್ಯಾಸಗಳಿವೆ. ಹೆರಿಗೆಗೋಸ್ಫರ ಹೆಂಗಸಿನ 
ಶ್ರೋಣಿಯ ಅಗಲ ಹೆಚ್ಚು; ಅಸ್ಥಿ ಶ್ರೋಣಿಯ ಬಿಗಿ ಕಡಮೆಯಿರುವುದರಿಂದ 
ಕಾಲುಗಳು ಬಲವಾಗಿರಲಾಗುವುದಿಲ್ಲ ಕದರ್ಲರ ಬಾಹುಬಲವೂ ಕಡಮೆಯಿದ್ದು 
ಹೆಂಗಸು ಕಷ್ಟ ಕೆಲಸಗಳನ್ನು ಮಾಡಲಾರಳು. ಅಸ್ಥಿತ್ರೋಣಿಯು ಬಿಗಿಯಾಗಿದ್ದ ಕೆ 
ಹೆರಿಗೆಗೆ ಕಪ್ಪ, ಈ ರೀತಿಯಾಗಿ ಭುಜಬಲ ಕಡಮೆಯಿರುವುದರಿಂದ ಭುಜಗಳು 
ಸಣ್ಣ ಮತ್ತು ಭುಜಭಾಗದ ಅಗಲ ಕಡಮೆ. ಗಂಡಸಿನಲ್ಲಿ ಅಸ್ಥಿಶ್ರೋಣಿಯು ಹೆಚ್ಚು 
ಅಗಲವಾಗಿಲ್ಲದೆ ಬಿಗಿಯಾಗಿದೆ ಮತ್ತು ಶ್ರೋಣಿ ಭಾಗಕ್ಕಿಂತ ಭುಜಭಾಗದ ಅಗಲ 
ಹೆಚ್ಚು. 

ಮಾನವನು ಸ್ತನಿ. ಹೆತ್ತ ಮಗುವಿಗೆ ಹಾಲೂಡಿಸಲು ಹೆಂಗಸಿನಲ್ಲಿ ಸ್ತನಗಳಿವೆ. 
ಗಂಡಸಿನಲ್ಲಿ ಸ ಸ್ಮನಗಳು ಸುಪ್ತಾ ವಸ್ಥೆ ಹ್ಲಯಲ್ಲಿರುತ್ತ ವೆ. ಕೆಲವು ಆಫ್ರಿಕ ಜನಾಂಗಗಳಲ್ಲಿ 
ಗಂಡಸರಿಗೂ ಸ್ತನಗಳಿದ್ದು ಅವರು ಮಕ್ಕಳಿಗೆ ಹಾಲುಣಿಸಬಲ್ಲರು. ಚರ್ಮದ ಕೆಳೆಗೆ 
ಕೊಬ್ಬು ಗಂಡಸಿಗಿಂತ ಹೆಕಿಗಸಿಗೆ ಹೆಚ್ಚು. ಇದರಿಂದ ಆಕೆಯ ಮೈಭಾಗಗಳು ದುಂಡ 
ದುಂಡಗೆ ತುಂಬಿಕೊಂಡಂತಿರುತ್ತವೆ. ಗಡ್ಡ ಮಾಸೆಗಳು ಮೈರೋಮಗಳಿಲ್ಲದೆ ಚರ್ಮ 
ತೆಳುವಾಗಿ ನುಣುಪಾಗಿರುವುದರಿಂದ ಹೆಂಗಸಿಗೂ ಮಗುವಿಗೂ ವ್ಯತ್ಯಾಸ ಕಡಮೆ ; 
ಸ್ತನಗಳನ್ನು ಬಿಟ್ಟರೆ ಹೆಂಗಸು ಬೆಳೆದು ದೊಡ್ಡದಾದ ಮಗುವಿನಂತೆ ಕಾಣುತ್ತಾಳೆ. 
ಆದರೆ ಹೆಂಗಸಿಗೂ ಗಂಡಸಿಗೂ ಹೆಚ್ಚು ವ್ಯತ್ಯಾಸಗಳು ಕಾಣುತ್ತವೆ. ಕೊಬ್ಬು 


೨೦ ವಿಜ್ಞಾನ ಕರ್ಣಾಟಕ 


ಹೆಚ್ಚಿ ರುವುದರಿಂದ ಹೆಂಗಸು ಕೋಮಲಾಂಗಿ; ಚರ್ಮ ರೋಮಗಳಿಲ್ಲದೆ ನುಣುಪಾಗಿ ' 


ವಂದ ಲಾವಣ್ಯ ವತಿ. 
ಹೆಂಗಸು ಎ ತಾಣಿ ಪಾ ಚೀನ ಸ ಸಮಾಜಗಳಲ್ಲಿ ಕೆಲಸಗಳ ಹಂಚಿಕೆ 


ಯಾಗಿ ಮನೆಕೆಲಸಕ್ಕೆ ಹೆಂಗಸೂ ಬೇಟಿ ಮುಂತಾದ ಕಷ್ಟ ತರ ಕೆಲಸ ಗಳಿಗೆ ಗಂಡಸೂ 
ಸ್ವಯಂ ನೇಮಕವಾದಂತಿದೆ. ಹೆಂಗಸು ಮತ್ತು ಟಂ ಮಕ್ಕಳಿಗೂ ಗಂಡಸಿನ 


ರತಣೆ ಬೇಕಾಯಿತು, ದಣಿದು ಬಂದ ಗಂಡಸಿಗೆ ಮನೆಯಲ್ಲಿ ಹೆಂಗಸಿನ ಆದರ ' 
ಬೇಕಾಯಿತು. ಬಬೂನ್‌ಗಳೆಂಬ ಕಪಿಗಳ ಸಾಮಾಜಿಕ ಗುಂಪುಗಳಲ್ಲಿ ತಾಯಿಯರೂ, 


ಮಕ್ಕಳೂ ಮತ್ತು ಗಡವಾ ಗಂಡುಗಳು ಮಧ್ಯೆಯಿದ್ದು, ಪ್ರಾ ಯದ ಕೋತಿಗಳೂ 
ಕಡಮೆ ಬಲವುಳ್ಳ ಗಂಡುಗಳೂ ಸುತ್ತಲಿರುತ್ತವೆ. ಬನ ಗಂಡುಗಳು ಮಥೆ 3 
ಇರುವುದರಿಂದ ತಾಯಿ ಮಕ್ಕಳ ರಕ್ಷಣೆ ಉತ್ತಮವಾಗಿರುತ್ತದೆ. 


ಹಿಂದೂ ಸಮಾಜದಲ್ಲಿ ಹೆಣ್ಣಿಗೆ ಯಾವಾಗಲೂ ಗೌರವವಿದ್ವೀ ಇದೆ. ಇತರ 


ಜನಾಂಗಗಳಲ್ಲೂ ಈಚೀಚೆಗೆ ಹೆಣ್ಣಿ ಗೆ ಹೆಚ್ಚು ಮರ್ಯಾದಿ ಸಿಗುತ್ತಿದೆ. ಹೆಣ್ಣು ಹೊಲ 
ಗಜ್ಜಿಗಳಲ್ಲಿ ಗಂಡಿಗೆ ನೆರವಾಗುತ್ತಾ ಗ ಈಗ ಆಫೀಸ್‌ ಫ್ಯಾಕ್ಟರಿಗಳಿಗೂ ನುಗಿ. ದ್ದಾಳೆ. 
ಸರಿಶೋಧನಾಲಯಗಳಿಗೂ ನುಗ್ಗಿ ಗಣಿತ ವಿಜ್ಞಾ ್ಹನಗಳಲ್ಲಿ ಗಂಡಿಗೇನೂ ಕಡಸಿಯಿಲ್ಲ 
ದಂತೆ ಕೆಲಸ ಮಾಡಬಲ್ಲಳು. ಆದರೆ ಗಂಡಸು ಮಾಡಬಲ್ಲ ಶಕ್ತಿ ಬೇಕಾದ ಎಲ್ಲ ಕೆಲಸ 
ಗಳನ್ನೂ ಹೆಂಗಸು ಮಾಡಲಾರಳು. ಇದು ಪ್ರಕೃತಿ ತೋರಿರುವ ಪಕ್ಷಪಾತ. ಇದರಿಂದ 
ಹೆಣ್ಣು ಕೀಳು ಎಂಬ ಭಾವನೆ ಹೆಂಗಸರಲ್ಲೇ ಇದೆ. 


ಹೆಣ್ಣಿ ಲ್ಲದೆ ಗಂಡಿಲ್ಲ ಗಂಡಿಲ್ಲದೆ ಹೆಣ್ಣಿ ಲ್ಲ, ಇಬ್ಬ ರೂ ಇಲ್ಲದೆ ಜೀವ ಪ್ರಪಂಚವೇ 


ಇರುವುದಿಲ್ಲ. ಇಷ್ಟು ಅನ್ಯೋನ್ಯ ಪರಸ್ಪ ಜೆ ಸಂಬಂಧವಿದ್ದ ರೂ ಪ್ರಕ್ನ ತಿ ಒಡು ಹೆಣ್ಣು 
ಗಳಿಗೆ ಭೇದಗಳನ್ನು ಗತ್ಯಂತರವಿಲ್ಲದೆ ಯಾವ ಕಾರಣದಿಂದಲೋ ಕಲ್ಪಿಸಿತು. ಹೆಣ್ಣು 
ಗಂಡುಗಳಲ್ಲಿ ಆಂಡ್ರೊಸ್ಟಿರಾನ್‌ (ವೃಷಣರಸ ಅಥವಾ ಪೌರುಷರಸ) ಮತ್ತು 


ಈಸ್ಟ್ರೊಜೆನ್‌ (ಸ್ತ್ರೀ ಅಂಡರಸ)ಗಳೂ ಜೇಹದಲ್ಲೆಲ್ಲ ರಕ್ತದಲ್ಲಿ ಚಲಿಸುತ್ತಿರುತ್ತವೆ. ' 


ಆದರೆ ಹೆಣ್ಣಲ್ಲಿ ಈಸ್ಟ್ರೊಜೆನ್‌ ಹೆಚ್ಚು, ಆಂಡ್ರೊಸ್ಟಿರಾನ್‌ ಕಡಮ್ಮೆ, ಆಂಡ್ರೊಸ್ಟಿರಾನ್‌ 


ಸ್ವಲ್ಪ ಹೆಚ್ಚಾದರೆ ಆ ಹೆಣ್ಣು ಸ್ವಲ್ಪ ಹೆಚ್ಚು ದೃಢಕಾಯಳಾಗಿ ಬೆಳೆದು ಗಂಡುಬೀರಿ ' 


Mana ಮತ್ತು ಸಾಮಾನ್ಯ ಹೆಣ್ಣಿ, ಗಿಂತ ಹೆಚ್ಚು ಬುದ್ಧಿವಂತಳೂ ಆಗುವಳು, 
ಅಂಗಗಳ ಬೆಳೆವಣಿಗೆಯನ್ನು ಈಸೆ ಸ್ಟ್ರೊಜೆನ್‌ಗಿಂತ ಆಂಡ್ರೊ ಸ್ಪಿರಾನ್‌ ಹೆಚ್ಚು ಚೆನ್ನಾಗಿ 
ಪ್ರಚೋದಿಸುತ್ತದೆ; ಎಲುಬುಗಳು ಮೆಹಾಸಖುತೆಗಳು. ಚಡುಳು ಮಹಂತರ. 
ಹೆಚ್ಚು ಪುಷ್ಟವಾಗಿ ಬೆಳೆಯುತ್ತವೆ. ಆದರೆ ಹೆಣ್ಣಲ್ಲಿ ಬ ಮಟ 3, ಕೈಂತ ಆಂಡ್ರೊಸ್ಟಿ 
ಹೀ ಸ್ವಲ್ಪ. ಹೆಚ್ಚಿ ದ್ವರೆ ಅಂಡಗಳು, ಗರ್ಭಕೋಶ. ಸ್ಥನಗಳು ಮುಂತಾದುವು ಕ್ಷೀಣಿಸಿ 
ಗಡ್ಡ ನಿರಾಸೆಗಳು “ಕಾಣಿಸಿಕೊಳ್ಳು ತ್ತವೆ. ಹೆಂಗಸಿನಲ್ಲಿ ಆಂಡ್ರೊಸಿ ಸ್ಟಿ ರಾನ್‌ ಹಾಸ್‌ 
ಅಡ್ರಿನಲ್‌ ಗ್ರಂಥಿಯ ಹೊರಭಾಗದಲ್ಲಿ ಉತ್ಪತ್ತಿಯಾಗುತ್ತದೆ. ಈ ಉತ್ತ ತ್ತಿ ಹೆಚ್ಚಿ ದರೆ. 
ಪ್ರೀತ್ವನಾಶವಾಗುತ್ತ ದೆ, ಆದಕೆ ಪು ೈವೇನೂ ಬರಲಾರದು ಮಿತ್ರ; ಸಂತಾನ 


de aden rd a ain calla 


ಹೆ ಣ್ಣ ೨೧ 


ಶಕ್ತಿಯೂ ಇಲ್ಲದಂತಾಗುವುದು, ಈಕೆ ಹೆಣ್ಣೂ ಅಲ್ಲದೆ ಗಂಡೂ ಅಲ್ಲದೆ ಶಿಖಂಡಿ 
ಯಾಗುವಳು, ಆದ್ಧರಿಂದ ಈಸ್ಟ್ರೊಜೆನ್‌ ಪ್ರಭಾವ ಹೆಚ್ಚಿರುವ ಸರಿಯಾದ ಹೆಣ್ಣು 
ಗಂಡಿನಂತೆ ಬೆಳೆಯಲಾಗದೆ ಅಬಲೆಯಾಗುತ್ತಾಳೆ. ಇದೇ ರೀತಿ ಆಂಡ್ರೊಸ್ಟಿರಾನ್‌ 
ಕಡಮೆಯಾದ ಅಥವಾ ಇಲ್ಲದೆ ಹೋದ ಗಂಡು ನಪುಂಸಕನಾಗುವನು. ಈಸ್ಟ್ರೊಜೆನ್‌ 
ಗಂಡಲ್ಲಿ ಹೆಚ್ಚಾದರೆ ಪುರುಷ ಚಿಹ್ನೆಗಳು ಕ್ರಮೇಣ ಅಳಿಸಿಹೋಗಿ ಸ್ತನಗಳು ಬೆಳೆದು 
ಅವನು ಹೆಣ್ಣಿ ಗನಾಗುವನು. 

ಹೆಂಗಸಿನ ಕೋಟ್ಯಂತರ ಜೀವಕಣಗಳಲ್ಲಿ ಪ್ರತಿಯೊಂದರಲ್ಲೂ 23 ಜೊತೆ ವರ್ಣ 
ತಂತುಗಳಿವೆ. ಇವುಗಳಲ್ಲಿ ಒಂದು ಜೊತೆ ಲಿಂಗ ನರ್ಣತಂತುಗಳು (56% chromo- 
somes) XX ಎಂದು ಎರಡು ಪೂರ್ಣವಾಗಿವೆ. ಇವೆರಡರಲ್ಲಿ ಒಂದು ತಾಯಿಯಿಂದ 
ಬಂದುದು ಮತ್ತೊಂದು ತಂದೆಯಿಂದ. ಗಂಡಸಿನಲ್ಲಿ ೫ ಎಂಬುದು ತಾಯಿಯಿಂದ 
Y ಎಂಬುದು ತಂದೆಯಿಂದ ಬಂದವು. 2€ ಗಿಂತ ಳ ಚಿಕ್ಕದು. ಹೀಗೆ ಎರಡು ಪೂರ್ಣ 
ಸಮ x ತಂತುಗಳಿರುವುದರಿಂದ ಹೆಣ್ಣು ಗಂಡಿಗಿಂತ ಹೆಚ್ಚು ಪರಿಪೂರ್ಣಳು ಎಂಬುದು 
ಹಲವು ವಿಜ್ಞಾನಿಗಳ ಮತ. ಇದರಿಂದ ಅಬಲೆಯಾದರೂ ಹೆಣ್ಣಿಗೆ ಹೆಚ್ಚು ಕಷ್ಟ 
| ಸಹಿಷ್ಣ ತೆಯಿದೆ. ಇದರಿಂದ ಗರ್ಭಕಾಲದ ಕಷ್ಟ ಮತ್ತು ಪ್ರಸವವೇದನೆಯನ್ನು 
: ಹೆಚ್ಚು ತೊಂದರೆ ಪಡದೆ ಸೈರಿಸ ಬಲ್ಲಳು. ಹೆಣ್ಣು ಆದಿ ಶಕ್ತಿಯ ರೂಪ ಎಂದು ಹೇಳು 
ತ್ತಾರೆ. ಗಂಡನ್ನು ಕಾಡುವಷ್ಟು ಕೋಗಗಳು ಹೆಣ್ಣನ್ನು ಕಾಡುವುದಿಲ್ಲ. ಉದಾಹರಣೆಗೆ 
ಹೆಚ್ಚು ರಕ್ತದ ಒತ್ತಡ, ಹೃದ್ರೋಗ, ಸಿಹಿಮೂತ್ರರೋಗ ಇತ್ಯಾದಿ ಗಂಡಸರಲ್ಲಿ 
ಹೆಚ್ಚು. ಹೆಂಗಸಿನಲ್ಲಿ ಪ್ರಸವಕ್ಕೆ ಸಂಬಂಧಿಸಿದ ಶ್ರೋಣಿರೋಗಗಳೇ ಹೆಚ್ಚು, ಇದರಿಂದ 
ಹೆರಿಗೆ ಆಸ್ಸತ್ರೆಯೇ ಪ್ರತ್ಯೇಕವಾಗಿದೆ. ಆದರೆ ಈ ಆಸ್ಪತ್ರೆಯೇ ಪ್ರತ್ಯೇಕವಾಗಿದೆ. 
ಆದರೆ ಈ ಆಸ್ಪತ್ರೆಗೆ ಸೇರುವವರಲ್ಲಿ ಹೆಚ್ಚು ಜನ ರೋಗಿಗಳಲ್ಲ. ಸಹಜ ಪ್ರಸವವೇನೂ 
ರೋಗವಲ್ಲ. ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಸಾವು ಹೆಚ್ಚು. ಹೆಣ್ಣು 
ಮಗುವಿಗಿಂತ ಗಂಡು ಮಗುವನ್ನು ಸಾಕುವುದು ಕಷ್ಟ. ಹೆಣ್ಣುಮಗು ಹುಟ್ಟಿದ 
ಕೆಲವು ತಿಂಗಳಲ್ಲೇ ತನ್ನ ತಾಯಿಯನ್ನು ಗುರ್ತಿಸಬಲ್ಲದು, ತಾಯಿಯನ್ನು ನೋಡಿದ 
ಹೆಚ್ಚು ಆನಂದವನ್ನು ವ್ಯಕ್ತಪಡಿಸ ಬಲ್ಲುದು. ಗಂಡುಮಗು ಈ ರೀತಿ 
ಮಾಡಲು ಹೆಚ್ಚುಕಾಲ ತೆಗೆದು ಕೊಳ್ಳುತ್ತದೆ. ಹಾಗೆಯೇ ಜನಸ್ತೋಮದಲ್ಲಿ 
ಮುದುಕರ ಸಂಖ್ಯೆಗಿಂತ ಮುದುಕಿಯರ ಸಂಖ್ಯೆಹೆಚ್ಚು, ಇದರಿಂದ ಒಂದು ಜನಾಂಗದಲ್ಲಿ 
ಗಂಡುಗಳ ಸಂಖ್ಯೆಗಿಂತ ಹೆಣ್ಣುಗಳ ಸಂಖ್ಯೆ ಹೆಚ್ಚಿರುವ ಪ್ರಮೇಯವಿದೆ. ಇವೆಲ್ಲ XX 
ಮತ್ತು Xಳ ಮತ್ತು (17 ತಂತುಗಳ ಪ್ರಭಾವ. 

ಏಳುವಾರಗಳವರೆಗೆ ಗಂಡುಭ್ರೂಣ ಹೆಣ್ಣು ಭ್ರೂಣದಂತೆ ಕಾಣಿಸುತ್ತದೆ. 
XX ವರ್ಣ ತಂತುಗಳ (ಒಂದು ತಾಯಿಯದು, ಒಂದು ತಂಜಿಯದು) ಯೋಗದಿಂದ 
ಸ್ತ್ರೀಭ್ರೂ ಣದಲ್ಲಿ ಮೊದಲು ಸ್ತ್ರೀಪುರುಷ ಜನನಾಂಗಗಳು ಒಂದೇ ಸಮವಾಗಿ ಚಿಗುತರೂ 
' ಏಳನೆಯ ವಾರದ ಅನಂತರ ಪುಲ್ಲಿಂಗಾಂಗಗಳು ಕುಂಠಿಶವಾಗಿ ಸ್ತ್ರೀಅಂಗಗಳು ಎಚ್ಚೆತ್ತು 


೨೨ ವಿಜ್ಞಾನ ಕರ್ಣಾಟಕ 


ವಿಕಾಸವಾಗಲು ಪ್ರಾರಂಭಿಸುತ್ತ ವೆ. ಆದರೆ ಪೆ ಪ್ರೌಢಾವಸ್ಥೆ ಯವರೆಗೂ ಬಾಲ್ಯಸ್ಥಿತಿಯಲ್ಲಿ 


ರುತ್ತವೆ.. ಪ್ರೌಢವಯಸ್ಸು ಕಾಲಿಡುತ್ತಿದ್ದಂತೆ ಬಹುಶಃ ೫% ವರ್ಣತಂತುಗಳ 


ಭಾ ಡಿ "ತಲೆಯಲ್ಲಿರುವ ನಿಚುಯಿಟರಿ ಗ್ರಂಥಿಯ ಚಟುವಟಿಕೆ ಹೆಚ್ಚಿ ಸ್ರೀ" 


ಅಂಡ ಪುಷ್ಪವಾಗಿ ಈಸ್ಟ್ರೋಜೆನನ್ನು ರಕ್ತದಲ್ಲಿ ಹೆಚ್ಚು ಹೆಚ್ಚು ಸುರಿಯಲಾರಂಭಿಸು 
ತ್ತದೆ. ಹಿ ಸ್ತ್ರೀಜನನಾಂಗಗಳು, ಸ್ತನಗಳು ಮತ್ತು ತರ ಸಿ ಸ್ತ್ರೀಲಕ್ಷಣಗಳು ಹೆಚ್ಚು 
ಬಿರುಸಿಠಿಂದ ಜಿಳೆಯುತ್ತವೆ. 

ಆಂಡ್ರೊಸ್ಟಿರಾನ” ಉತ್ಪತ್ತಿ ಅತ್ಯಲ್ಪ ಇರುವುದರಿಂದ ಹೆಂಗಸಿಗೂ ಮಗುವಿಗೂ 
ಹೆಚ್ಚು ಹೋಲಿಕೆಯಿದೆ. ಒಂದೇ ಎತ್ತರದ ಹೆಂಗಸು ಮತ್ತು ಗಂಡಸು ಅಕ್ಕಪಕ್ಕದಲ್ಲಿ 
ಕೂತರೆ ಹೆಂಗಸಿನ ಎತ್ತರ ಹೆಚ್ಚಿದಂತೆ ಕಾಣುತ್ತದೆ. ಆಕೆಯ ಕಾಲುಗಳು ತುಸು 
ಮೋಟು ಮತ್ತು ಮುಂಡದ ಉದ್ದೆ ಆ ಗಂಡಸಿನ ಮುಂಡದ ಉದ್ದಕ್ಕೆಂತ ಸ್ವಲ್ಪ 
ಹೆಚ್ಚು ಹೀಗೆ ಸ್ತ್ರೀಯ ದೇಹಪ್ರಮಾಣಗಳು ಈಸ್ಟ್ರೋಜೆನ್‌ ಹೆಚ್ಚಿದ್ದು ಆಂಡ್ರೊಜೆನ್‌ 
ಅತಿ ಕಡಮೆಯಿರುವುದರಿಂದ ಖಚಿತಗೊಳ್ಳುವುವು. ಇದೇಕಾರಣದಿಂದ ಭುಜಗಳ 
ಭಾಗ ಹೆಚ್ಚಿದೆ, ಶ್ರೋಣಿಯ ಅಗಲ ಹೆಚ್ಚಿ ಸ್ತನಗಳು ಬೆಳೆದು ಹೆಣ್ಣಿನ ಮೈಕಟ್ಟನಲ್ಲಿ 
ತಿದ್ದು ಪಡಿಯಾಗುತ್ತದೆ. ನಿರ್ದಿಷ್ಟ ಪ್ರಮಾಣಕ್ಕಿಂತ ಈಸ್ಟೊಜೆನ” ಹೆಚ್ಚಿದ್ದು 
ಆಂಡ್ರೊಸ್ಟಿರಾನ್‌ ಕಡಮೆಯಿರುವ ಗಂಡಸಿನ ಮೈಕಟ್ಟೂ ಹೆಂಗಸಿನದಂತಾಗಿ 
ಮೊಲೆಗಳೂ ಬೆಳೆಯುವುವು. ವರ್ಣತಂತುಗಳ ಹೆಚ್ಚು ಕಡಮೆಯಿಂದ ಈರೀತಿ ಆಗ 
ಬಹುದು, ಈ ಹೆಚ್ಚು ಕಡಮೆಗೆ ಕಾರಣವನ್ನು ಹುಡುಕುವುದು ಕಷ್ಟ. ಆಂಡ್ರೊಸ್ಟಿರ್ರಾ 
ಅತಿ ಕಡಮೆ ಯಿದ್ದು ಈಸ್ಟ್ರೋಜೆನ್‌ ಹೆಚ್ಚಿ ರುವುದರಿಂದ ಹೆಂಗಸಿನಲ್ಲಿ ಮೂಳೆಗಳು 
ಒರಟಾಗದೆ ಸಣ್ಣವಾಗಿ ಹಗುರವಾಗಿ, ಬೆಳೆಯುವುದರಿಂದ ಗಂಡಸಿನ ಗಡಸುತನ 
ಹೆಂಗಸಿನಲ್ಲಿ ಬೆಳೆಯದೆ ಆಕೆ ಹೆಚ್ಚು ಸೌಮ್ಯವಾಗಿ ಕಾಣುವಳು. ಮಾಂಸಖಂಡಗಳು 
ಉಬ್ಬಿಕೊಳ್ಳದೆ ಸಣ್ಣ ವಾಗಿ ಮೃದುವಾಗಿ ಚರ್ಮದ ಕೆಳಗಿನ ಕೊಬ್ಬು ಹೆಚ್ಚಾಗಿರುವು 
ದರಿಂದ ಹೆಂಗಸಿನ ದೇಹದ ಮೇಲೆ ಹೆಚ್ಚು ಹಳ್ಳ ತಿಟ್ಟುಗಳು ಕಾಣದೆ ದೇಹಭಾಗಗಳು 
ದುಂಡಗೆ ತುಂಬಿಕೊಂಡಿರುತ್ತವೆ. ಚರ್ಮದ ಕೆಳಗಿನ ಕೊಬ್ಬು ದೇಹದ ಶಾಖದಿಂದೆ 
ಕರಗಿ ಎಣ್ಣೆಯಂತಿರುವುದರಿಂದ ಹೆಂಗಸು ಕೋಮಲಾಂಗಿ, ಹೆಚ್ಚು ಕೊಬ್ಬಿರುವುದರಿಂದ 
ಹೆಂಗಸಿನಲ್ಲಿ ಚಳಿಯನ್ನು ತಡೆದುಕೊಳ್ಳು ವ ಶಕ್ತಿ ಹೆಚ್ಚಿದೆ ಮತ್ತು ಅಕಿಗೆ ನೆಗಡಿ 
ಹಿಡಿಯುವುದು ಕಡಮೆ; ಕೊಬಿ ನ ಸಾಂದ್ರ ತೆ ನೀರಿನ ಸಾಂದ್ರತೆಗಿಂತ ಕಡಮೆಯಿರು 
ವುದರಿಂದ ಹೆಣ್ಣು ನೀರಲ್ಲಿ PR: ತೇರ ಬಲ್ಲಳು, ಆದರೆ ಮಾಂಸಖಂಡಗಳ ಶಕ್ತಿ 
ಕಡಮೆ ಇರುವುದರಿಂದ ಗಂಡಸಿನಷ್ಟು ಹೊತ್ತು ಅಥವಾ ದೂರ ಈಜಲಾರಳು. ಹೆಣ್ಣು 
ಸಣಕಲಾಗಿದ್ದರೆ ನೆಗಡಿಯ ಬಾಧೆ ಕಡಮೆಯಿಲ್ಲ ಮತ್ತು ನೀರಿನಲ್ಲಿ ಈಜಲು ಹೆಚ್ಚು 
ಸೌಲಭ್ಯವಿಲ್ಲ. ಕೊಬ್ಬು ಹೆಚ್ಚಿ ರುವ ಗಂಡಸೂ ನೀರಿನಲ್ಲಿ ಸುಲಭವಾಗಿ ತೇಲಬಲ್ಲ 
ಆದರೆ ಹೆಚ್ಚು ರಾಸ: FE ಹೆಂಗಸಿನಲ್ಲೂ ಕೊಬ್ರಿ ಶನ ಪ್ರಮಾಣ ಹೆಚ್ಚಿ ದೆ 
ಪ್ರತಿ ಹೆಂಗಸಿನಲ್ಲೂ ಚೊಚ್ಚಲ ಬಸುರಿನಲ್ಲಿ ಕೊಬ್ಬು ಹೆಚ್ಚು ತ್ತ ಚಚಗಳು ಗಾತ್ರ ವಾ 


ಹೆಣ್ಣು ತಿತ್ಲಿ 


ನಿತಂಬಗಳು ದೊಡ್ಡವಾಗಿ ಹೊಟ್ಟೆಯ ಕೊಬ್ಬೂ ಹೆಚ್ಚುತ್ತದೆ. ಈಕೊಬ್ಬು ನಿಂಡಕ್ಕೆ 
ಹೆಚ್ಚು ರಕ್ಷಣೆ ನೀಡಲು ನಿಸರ್ಗ ಏರ್ಪಡಿಸಿರುವ ಸಾಧನ. ಮೊದಲ ಹೆರಿಗೆಯ ಅನಂತರ 
ಈ ಕೊಬ್ಬು ಕರಗುವುದಿಲ್ಲ. ವಯಸ್ಸು ಹೆಚ್ಚಿ ದಂತೆ ಹಲವು ಹೆಂಗಸರಲ್ಲಿ ಕೊಬ್ಬೂ 
ಹೆಚ್ಚುತ್ತದೆ. ಕೊಬ್ಬು ಹೆಚ್ಚಾಗುತ್ತದೆ ಎಂಬ ಭಯದಿಂದ ನಾಜೂಕು ಹೆಂಗಸರು 
ಕಡಮೆ ತಿನ್ನುವ ಅಭ್ಯಾಸವಿಟ್ಟು ಕೊಳ್ಳುತ್ತಾ ರೆ. 

ಆಂಡ್ರೊಸ್ಟಿ ರಾನ್‌ನಿಂದ ಜೇಹರೋಮಗಳು ಚೆನ್ಮಾಗಿ ಬೆಳೆದು, ತಲೆಕೂದಲು 
ಹೆಚ್ಚು ಬೆಳೆಯದೆ ಹಲವು ಗಂಡಸರಲ್ಲಿ ಮಧ್ಯವಯಸ್ಸಿಗೆ ಉದುರಿಹೋಗಿ ಬೊಕ್ಕತಲೆ 
ಯಾಗುತ್ತದೆ. ಹೆಂಗಸಿನಲ್ಲಿ ಆಂಡ್ರೊಸ್ಟಿ ರಾನ್‌ ಕಡಮೆಯಿರುವುದರಿಂದ ದೇಹರೋಮ 
ಗಳು ಬೆಳೆಯಜೆ ಚರ್ಮವು ನುಣುಪಾಗಿರುತ್ತದೆ. ಆದರೆ ತಲೆಗೂದಲು ಚೆನ್ನಾಗಿ 
ಬೆಳೆಯುತ್ತದೆ ಮತ್ತು ಮಧ್ಯವಯಸ್ಸಿಗೆ ಉದುರಿಹೋಗುವುದಿಲ್ಲ, ಕೆಲವು ಹೆಂಗಸರಲ್ಲಿ 
ತಲೆಗೂದಲು ಮಂಡಿಯವರೆಗೂ ಬೆಳೆಯಬಹುದು. ಇಷ್ಟು ಬೆಳೆಯಲು ಇಪ್ಪತ್ತ ಪ್ರದಿ 
ವರ್ಷಗಳು ಬೇಕಾಗುವುವು. ಗಂಡಸಿನ ತಲೆಗೂದಲು ಸಾಧಾರಣವಾಗಿ ಒರಟು, 
ಹೆಂಗಸಿನ ತಲೆಗೂದಲು ನವಿರಾಗಿ ನುಣ್ಣಗಿರುತ್ತದೆ. ಅಂಡ್ರೊಸ್ಟಿರಾನ್‌ ಹೆಚ್ಚಿರುವ 
ಹೆಣ್ಣು ಜಾಂಬವತಿಯಾಗಬಹುದು ಮತ್ತು ಮಧ್ಯಮಯಸ್ಸಿಗೆ ಹೆಚ್ಚುಕಡಿಮೆ ಬೊಕ್ಕ 
' ತಲೆಯವಳಾಗಬಹುದು ಅಂದರೆ ಮೈಮೇಲೆಲ್ಲ ಕೂದಲು ತುಂಬಿರುವವಳಾಗಬಹುದು. 
ವೃಷಣಗಳು ಇಲ್ಲದ ಅಥವಾ ಸರಿಯಾಗಿ ಕೆಲಸಮಾಡದ ನಪುಂಸಕರಲ್ಲಿ ದೇಹರೋಮ 
ಗಳು ಬೆಳೆಯುವುದಿಲ್ಲ : ತಲೆಮಧ್ಯವಯಸ್ಸಿಗೆ ಬೋಳೂ ಆಗುವುದಿಲ್ಲ. ಆದರೆ ಇವರ 
ಮೈಕಟ್ಟು ಹೆಂಗಸಿನ ಮೈಕಟ್ಟಿ ನಂತಾಗುವುದಿಲ್ಲ. ವೃಷಣಗಳಿಲ್ಲದವರು ಆಂಡ್ರೊಸ್ಟಿ 
ರಾನ್‌ ಇಲ್ಲದಿರುವುದರಿಂದ ಗಂಡಸರಾಗುವುದಿಲ್ಲ ಈಸ್ಟ್ರೊಜೆನ್‌ ಇಲ್ಲದಿರುವುದರಿಂದ 
ಹೆಂಗಸರೂ ಆಗಲಾರರು, ಹುಡುಗನಿಗೆ ವೃಷಣಗಳು ಇಲ್ಲದಂತಾದರೆ ಗಡ್ಡಮಾಸೆ 
ಬರುವುದಿಲ್ಲ; ಅಂಥ ವ್ಯಕ್ತಿಗೆ ಈಸ್ಟ್ರೊಜೆನ್‌ ಮಾತ್ರೆಗಳನ್ನು ಕೊಡುತ್ತಿದ್ದರೆ ಆ ವ್ಯಕ್ತಿ 
ಬೆಳೆದಂತೆ ಹೆಂಗಸಿನ ಮೈ ಕಟ್ಟುಂಬಾಗಿ ಮೊಲೆಗಳು ಬೆಳೆಯುತ್ತವೆ. 

ಈಸ್ಟ್ರೊಜೆನ್‌ಗಿಂತ ಆಂಡ್ರೊಸ್ಟಿರಾನ್‌ನಿಂದ ಮೆದುಳು ಹೆಚ್ಚು ಚಿನ್ನಾಗಿ 
ಬೆಳೆಯುತ್ತದೆ. ಇದರಿಂದ ಹೆಂಗಸಿನ ಮೆದುಳಿನ ತೂಕ ಸರಾಸರಿ 1300 ಗ್ರಾಮ್‌ ; 
ಗಂಡಸಿನಲ್ಲಿ 1400 ಗ್ರಾಮ. ಆದರೆ 1400 ಗ್ರಾವತ ಅಥವಾ ಹೆಚ್ಚು ತೂಕದ 
ಮೆದುಳಿರುವ ಹೆಂಗಸರಿರಬಹುದು, ಸಾಧಾರಣವಾಗಿ ಬುದ್ಧಿಶಕ್ತಿ ಮೆದುಳಿನ ತೂಕ 
ವನ್ನು ಅನುಸರಿಸುತ್ತದೆ. 1300 ಗ್ರಾಮ್‌ ಮೆದುಳಿನ ವ್ಯಕ್ತಿಗಿಂತ ಹೆಚ್ಚು ಬುದ್ಧಿ 
ಶಕ್ತಿಯನ್ನು ಪಡೆದಿರಬಹುದು ; ಹೀಗಾಗುವುದು ಮೆದುಳಿನ ಉತ್ತಮ ರಚನೆಯನ್ನು 
ಅನುಸರಿಸುತ್ತದೆ. ಆದರೆ 1200 ಗ್ರಾಮ್‌ ಮೆದುಳಿನ ವ್ಯಕ್ತಿಗೆ ಎಂದಿಗೂ ಹೆಚ್ಚು 
ಬುದಿ ಯಿರಲಾರದು, ಮೆದುಳಿನ ತೂಕ ಕಡಿಮೆ ಇರುವುದರಿಂದ ಸಾಧಾರಣ ಹೆಂಗಸಿಗೆ 
ವಿವೇಚನೆ ಕಡಿಮೆ ಇರಬಹುದು ಮತ್ತು ಚಂಚಲಚಿತ್ತ ಇರಬಹುದು, ಇಷ್ಟೇ ಅಲ್ಲದೆ 
ಮುಟ್ಟಿನ ತಿಂಗಳ ಪೂರ್ವಾರ್ಧದಲ್ಲಿ ಈಸ್ಟ್ರೋಜೆನ್‌ ಮತ್ತು ಉತ್ತರಾರ್ಧದಲ್ಲಿ 


೨೪ ವಿಜ್ಞಾನ ಕರ್ಣಾಟಕ 


ಸ್ರೊಜಿಸ್ಟಿ ರೋನ್‌ ಎಂಬ ಒಳರಸಗಳ ಹೆಚ್ಚು ಕಡಮೆಯಿಂದ ಹೆಂಗಸಿನಲ್ಲಿ ಚಿತ್ತದ 
ಚಂಚಲತೆ ಹೆಚ್ಚ ಬಹುದು. ಮನಶ್ಯಕ್ತೆ ಪಚ ಬುದ್ಧಿಗಳು ಹೆಣ್ಣಿ ನ ಬಾಲ್ಯವಿದ್ಯಾ 
ಭ್ಯಾ ಸವನ್ನೂ ಅನುಸರಿಸಿವೆ. 

ಮೊಲೆಗಳಿಲ್ಲದೆ, ಮಕ್ಕಳನ್ನು ಹೆರಲಾರದೆ ಗಂಡಸಿಗೆ ಹೆಂಗಸಿನಪೋಲೆ ಸುಪ್ತ 
ಅಸೂಯೆಯಿರುತ್ತ ದೆಂದು ಮಕ್ಕಾ ಸ್ತ್ರ ಮೂಲನಾದ ಫ್ರಾಯ್ಡ್‌ ಬರೆದಿದ್ದಾನೆ. ಇದೇ 
ರೀತಿ ಹೆಂಗಸಿಗೂ ಗಂಡಸಿನಮೇಲೆ ತ ಅಸೂಯೆ ಇರುತ್ತ ದೆಂದೂ ಸೂಚಿಸಿದ್ದಾ ನೆ. 

ಹೆಣ್ಣು ಗಂಡು ಸಮ ಎಂದು ತೋರಿಸಲು ಉಡುಪಿನಲ್ಲಿ ರಿಂಗಭೇದವಿರಕೂಡದು 
ಎಂಬುದು ಕೆಲವು ಸ್ತ್ರ € ಉದ್ದಾರಕೆರ ಕೂಗು, ಉಡುಪೇನೂ ದೈ ವಕೃತವಲ್ಲ; ಲಿಂಗ 
ವನ್ನು ಎತ್ತಿ ತಾಸ! ಬೇಕೆಬೇಕೆ ಉಡುಪುಗಳೇಕಿರಬೇಕು ಹ: ಅವರವಾದ. 
ಈಗ ಗಂಡಸರೂ ಒಂದೇ ರೀತಿಯ ಉಡುಪನ್ನು ಧರಿಸಲು ಹೊರಟಿದ್ದಾರೆ. ಹೆಣ್ಣಿನ 
ಸಮಸ್ಯೆಯೆಂಬುದು ಹೆಚ್ಚಾಗಿ ಗಂಡುಗಳ ಸಮಸ್ಯೆ. 

ಅಂಡ್ರೊಸ್ಟಿರಾನ್‌ ಪ್ರಭಾವದಿಂದ ಗಂಟರೊಜೆದು ಗೋಮಾಳೆ ಮುಂದಕ್ಕೆ 
ಚೂಪಾಗಿ ಉಬ್ಬಿ, , ಧ್ವನಿತಂತುಗಳು ಉದ್ದವಾಗಿ ಗಂಡಲ್ಲಿ ಧ್ವನಿ ಮಂದ್ರ ವಾಗುತ್ತದೆ, 
ಹೆಣ್ಣಲ್ಲಿ ಕಂಠ ಮಗುವಿನಲ್ಲಿದ್ದ ಂತೆ ಕೀರಲಾಗಿಯೇ ಉಳಿಯುತ್ತದೆ. ಹೆಣ್ಣು ಹಾಡು 
ವಾ ಸುಲಭವಾಗಿ ತಾರಸ್ಥ್ಯಾ ಯಿಯನ್ನು ಮುಟ್ಟ ಬಲ್ಲಳು, ಇದು ಗಂಡಸಿಗೆ ಕಷ್ಟ, 
ಆದರೆ ಹೆಂಗಸು ಗಂಡಸಿನಂತೆ ಮಂದ್ರ ಸ್ಥಾಯಿಯಲ್ಲಿ ಹಾಡಲಾರಳು, ಏಕೆಂದರೆ ಆಕೆಯ 
ಧ್ವನಿತಂತುಗಳು ಗಂಡಸಿನಲ್ಲಿದ್ದಷ್ಟು ಉದ್ದವಾಗಿಲ್ಲ, ಆಂಡ್ರೊಸ್ಟಿ ರಾನ್‌ ಹೆಚ್ಚಿರುವ 


ಹೆಣ್ಣಲ್ಲಿ ದೊಡ್ಡಗಂಟಲಾಗಿ ಗಂಡಸಿನ ಧ್ವನಿಯಂತೆ ಕಂಠ ಮಧ್ಯಸ್ಥಾಯಿಯಲ್ಲೇ 


ಉಳಿಯುತ್ತದೆ ; ಮಂದ್ರಕ್ಕೆ ಇಳಿದರೂ ಇಳಿಯಬಹುದು, 
ಅನಂಗರಂಗ, ರತಿರಹಸ್ಯ, ರತಿರತ್ಸ, ವಾತ್ಸಾಯನನ ಕಾಮಸೂತ್ರ ಮುಂತಾದ 


ಪ್ರಾಚೀನ ಗ್ರಂಥಗಳಲ್ಲಿ ಹೆಣ್ಣುಗಳ ವೈವಿಧ್ಯವನ್ನು ತೋರಿಸಿದ್ದಾರೆ ಎಂದು ಪ್ರೊಫೆಸರ್‌ : 
ಗ್ಯಾಂಬರ್ಸ್‌ ಬರೆದಿದ್ದಾರೆ, ನಂದೀಶ ಮತ್ತು ಗೋಣಿಕಪುತ್ರನ ಪ್ರಕಾರ ಹೆಂಗಸರಲ್ಲಿ 


ನಾಲ್ಕು ವರ್ಗಗಳಿವೆ, ಪದ್ಮಿನಿ, ಚಿತ್ರಿನಿ ಶಂಕಿನಿ ಮತ್ತು ಹೆಸ್ತಿನಿ ಪದ್ಮಿನಿವರ್ಗ 
ಉತ್ತಮವಾದುದೆಂದು ಹೇಳಲಾಗಿದೆ. 

ಪದ್ಮಿನಿಯ ಲಕ್ಷಣಗಳು, ಪೂರ್ಣಚಂದ್ರಮುಖ; ಸಾಸುವೆ ಹೂವಿನ 
ಕೋಮಲತೆ, ಹಳದಿ ಕಮಲದಂಥ ಚರ್ಮ, ಅಂದವಾದ ಕಾಂತಿ ಮತ್ತು ಕೆಂಪು 
ಮೂಲೆಗಳಿರುವ ಕಣ್ಣುಗಳು, ತುಂಬಿದ ಎತ್ತರವಾದ ಬಿರುಸಾದ ವಕ್ಷಸ್ಸು, ಒಳ್ಳೆಯ 
ಕತ್ತು, ನೇರವಾದ ಚೆಲುವು ಮೂಗು, ಹೊಕ್ಕುಳ ಭಾಗದಲ್ಲಿ ಮೂರು ಅಡ್ಡ ಮಡಿಕೆಗಳು 
ಕಮಲದ ಮೊಗ್ಗಿ ನಂತಿರುವ ಯೋನಿಮುಖ, ಹಂಸಗಮನ, ಇಂಪಾದ ಮೃ ದುಕಂಠ್ಕ 
ಮಿತಾಹಾರ, ಮಿತನಿದ್ರೆ, ಒಳ್ಳೆಯ ಸಂಸ್ಕ್ರತಿ, 


ಚಿತ್ರಿನಿಯ ಎ ಮಧ್ಯಮ ಎತ್ತರ, ತೆಳುದೇಹ್ಮ ಚೆಲುವಾದ ಮುಖ್ಯ 
ಆಕರ್ಷಣೀಯ ಮೈಕಟ್ಟು, ಶಂಖದಂಥಕತ್ತು, ಮೇಲಕ್ಕೆತ್ತಿದಂತಿರುವ ಕೆಂದುಟ, 


ಹೆಣ್ಣು ೨೫ 


ಸಹಜ ಚಂಚಲ ನೇತ್ರಗಳು, ಮಯೂರ ಅಥವಾ ಶುಕಥ್ವರ್ರಿ ಗಜಗಮನ, ಹದವಾದ 
ಪ್ರಮಾಣದ ಕುಚಗಳು ಮತ್ತು ನಿತಂಬಗಳು, ಅಂದಮಾಟದ ತೊಡೆಗಳು, ತೆಳುಕಾಲು 
ಗಳು, ಹೇರಳ ಉದ್ದತಲೆಗೂದಲು, ಕಮಲದಂಥ ಯೋನಿಮುಖ, ತುಂಬುಭಗ, 
ಸಂಗೀತ ನೃತ್ಯಾದಿಕಲೆಗಳಮೇಲೆ ಪ್ರೀತಿ, ಸರಸ ಪ್ರೀತಿ, ಮಿತರತಿ. 

ಶಂಕಿನಿಯ ಲಕ್ಷಣಗಳು: ಸ್ವಲ್ಪ ಹೆಚ್ಚಾಗಿರುವ ಕೊಬ್ಬು, ಎತ್ತರವಾಗಿ ಕಡಮೆ 
ಅಗಲವಿರುವ ಹಣೆ, ಬಿಳಿ ಅಥವಾ ಗೋದುವೆ ಬಣ್ಣ, ಸಣ್ಣ ಅಥವಾ ದೊಡ್ಡ 
ಕುಚಗಳು, ಶಾಖವಾದದೇಹ್ಮ ಕುಟಿಲ ಅಥವಾ ಕೊಂಕುನೋಟ, ಸುಲಭಕೋಪ, 
ಕರ್ಕಶ ಅಥವಾ ಅದರುವ ಕಂಠೃ ವೇಗಗಮನ, ಕೆಂಪುಬಟ್ಟೆ ಹಾಗು ಕೆಂಪು ಹೂಗಳ 
ಮೇಲೆ ಆತೆ, ಅಸೂಯೆ, ಗೊಡ್ಡುಹರಟೆ, ಅಂದವಲ್ಲದ ಯೋನಿಮುಖ, ಹೆಚ್ಚಾಗಿ 
ತಿನ್ನದಿದ್ದರೂ ಅಮಿತಾಹಾರ, ಹಿಂಸಾಪ್ರವೃತ್ತಿಯ ರತಿ, 

ಹಸ್ತಿನಿಯ ಲಕ್ಷಣಗಳು: ಸ್ಥೂಲ ಶರೀರ, ಕುರುಚಾದದಪ್ಪಕತ್ತು, ಕೊಂಕು 
ಕಾಲಬೆರಳು, ಅದರುವ ದೊಡ್ಡ ದಪ್ಪ ತುಟಿಗಳು, ಸಣ್ಣ ಕಾಮುಕ ಕಣ್ಣುಗಳು, ಕೆಂಚು 
ಕೂದಲು, ಕ್ರೂರ ಸ್ವಭಾವ, ನಿರ್ಲಜ್ಜತೆ, ಕಂಪಿಸುವ ಕರ್ಕಶಧ್ವನಿ, ಖಾರಮಸಾಲೆಗಳ 
ಮೇಲೆ ಹೆಚ್ಚು ಪ್ರೀತಿ, ದುರ್ವಾಸನೆಯ ಬೆವರು, ದೀರ್ಥರತಿ. 

ಒಂದು ಹೆಂಗಸಿನಲ್ಲಿ ಎರಡು ವರ್ಗಗಳ ಲಕ್ಷಣಗಣಗಳಿದ್ದರೆ ಯಾವ ವರ್ಗದ 
ಲಕ್ಷಣಗಳು ಹೆಚ್ಚಾಗಿನೆಯೋ ಆ ವರ್ಗಕ್ಕೆ ಆಕೆ ಸೇರಿದವಳೆಂದು ತಿಳಿದುಕೊಳ್ಳು ವುದು 
ಎಂದೂ ಬರೆದಿದ್ದಾರೆ. | 

ಈಸ್ಟ್ರೊಜೆನ್‌ ಮುಂತಾದವುಗಳ ಜೊತೆಗೆ 46 ವರ್ಣ ತಂತುಗಳಲ್ಲಿರುವ ಗುಣ 
ರೇಣುಗಳು ಅಥವಾ ವಂಶವಾಹಿಗಳ (ಜೀನ್ಸ್‌) ಪ್ರಭಾವವೂ ಇರುವುದರಿಂದ ಸ್ರೀ 
ಲಕ್ಷಣಗಳು ಹೆಚ್ಚು ಕಡಮೆಯಾಗಿರುತ್ತವೆ. ಇವು ಹೆಚ್ಚಾಗಿ ತಂದೆತಾಯಿಯರ ದೇಹೆ 
ಗುಣಗಳನ್ನು ಅನುಸರಿಸಿವೆ. 


ಸ್ರೀ ಜನನಾಂಗಗಳು 

ಜನಾಂಗಗಳನ್ನು ಬಿಟ್ಟರೆ ಹೆಣ್ಣು ಗಂಡುಗಳ ಮಿಕ್ಳು ಅಂಗಗಳಲ್ಲಿ ವ್ಯತ್ಯಾಸ 
ಗಳಿಲ್ಲ; ಗಾತ್ರದಲ್ಲಿ ಮಾತ್ರ ಇರಬಹುದು. ಸ್ರೀ ಜನನಾಂಗಗಳಲ್ಲಿ ಕೆಲವು ಹೊರಗಿನೆ, 
ಕೆಲವು ಒಳಗಿವೆ. ಹೊರ ಭಾಗಗಳಿಗೆ ಭಗ (೪೩1೪೩) ಎನ್ನುತ್ತಾರೆ, ಎರಡು ದೊಡ್ಡ 
ತುಟಿಗಳು (abriaminora), ಚಿಕ್ಕ ತುಟಿಗಳು (labiaminora), ಜಘನ 
(mons pubis), ಸ್ರ್ರೀಶಿಶ್ಶ (clitoris), ಮೂತ್ರದ್ವಾರ (urethnal opening) 
ಮತ್ತು ಯೋನಿದ್ವಾರ--ಇವು ಭಗದ ಭಾಗಗಳು, ದೊಡ್ಡ ತುಟಿಗಳ ನಡುವೆ ಭಗ 
ರಂಧ್ರವಿದೆ. : ಚಿಕ್ಕ ತುಟಿಗಳ ನಡುವೆ ಲಘುಭಗೋಷ್ಠಾವರಣ ಅಥವಾ ಯೋನಿ 
ಮೂತ್ರಾವರಣವಿದೆ ; ಇದರಲ್ಲಿ ಮೂತ್ರ ಯೋನಿ ರಂಧ್ರಗಳಿವೆ. ಯೋನಿರಂಧ್ರದ 
ಪ್ರತಿ ಪಕ್ಕದಲ್ಲಿ ಭಗ ಗ್ರಂಥಿಯ (Bartholin gland) ನಾಳದ ಚಿಕ್ಕ ಛಾಯಿಯಿದೆ, 


೨೬ ವಿಜ್ಞಾನ ಕರ್ಣಾಟಕ 


ಚಿಕ್ಕ ತುಟಿಗಳು ಮೇಲೆ ಕೂಡುವಲ್ಲಿ ಕೆಂಪು ಗುಳ್ಳೆ ಯಂತಿರುವ ಶ್ರೀಶಿಶ್ನ ದ ತುದಿಯಿದೆ. 
ಸ್ತ್ರೀ ಶಿಶ್ನದ ಉದ್ದ ಸೈ]. ಚಿಕ್ಕದಾದರೂ ಅದರಲ್ಲಿ ತಂಗಳ ಹೇರಳ 
ವಾಗಿವೆ. ಕನ್ಯೆಯಲ್ಲಿ ಸಾಧಾರಣವಾಗಿ ಒಂದು ಬೆರಳು ಹಿಡಿಸುವಷ್ಟು ತೂತಿರುವ 
ಕನ್ಯಾವಪೆ ಯೋನಿದ್ವಾರದಲ್ಲಿದೆ. 

(1) ಸ್ತ್ರೀಯ ಒಳೆಜನನಾಂಗಗಳು : ಯೋನಿನಾಳ ಅಥವಾ ಯೋನಿ (೪೩81೧೩) 
ಭಗದಿಂದ ಮೇಲಕ್ಕೆ ಮತ್ತು ಹಿಂದಕ್ಕೆ ಸುಮಾರು 3 ಉದ್ದವಿದೆ. ಇದಕ್ಕೆ ಹಿಗ್ಗುವ 
ಮತ್ತು ಸಿ ೃತಿಸ್ಥಾ ಪಕ ಶಕ್ತಿಗಳಿರುವ ಮಾಂಸದ ಭಿತ್ತಿಯಿದೆ, ಇದರ ಮೇರ್ಮೊನೆಯಲ್ಲಿ 
ಗರ್ಭಕೋಶದ ಡ್‌ (cervix uteri) ಕೆಳಕ್ಕೆ ಮತ್ತು ಒಂದಕ್ಕೆ ಸ್ವಲ್ಪ ಚಾಚಿ 
ಕೊಂಡಿದೆ, ಈ ಕಂಠದ ಸುತ್ತಲೂ ನಾಲ್ಕು ಮೂಕಿ ಹಿಮ್ಮೂಲೆ ಮುಮ್ಮೂಲೆ 
ಮತ್ತು 2 ಪಕ್ಕ ಮೂಲೆಗಳು, ಇವುಗಳಲ್ಲಿ ಹಿಮ್ಮೂಲೆಯೇ ದೊಡ್ಡದು. ಹೆಚ್ಚಾಗಿ 
ಇದರಲ್ಲೇ ವೀರ್ಯಗ್ರ ಹೆಣವಾಗುವುದು, ಯೋನಿ ಭಿತ್ತಿಯ ಅಂಟುಪೊರೆ (mucous 
membrane) ಒಳಗೆ, ಕೆಂಪಗೆ ತೇವವಾಗಿ ಅಡ್ಡಮಡಿಕೆಗಳಿಂದ ಒರಬಾಗಿರುತ್ತದೆ. 
ಮೊದಲ ಪ್ರಸವದಲ್ಲಿ ಈ ಮಡಿಕೆಗಳು ಇಲ್ಲದಂತಾಗಿ ಪೊರೆ ನುಣುಪಾಗುತ್ತದೆ. 
ವಿಷಕ್ರಿಮಿಗಳ ಚಟುವಟಿಕೆಯನ್ನು ತಡೆಗಟ್ಟಲು ಯೋನಿಯಲ್ಲಿರುವ ಅಂಟು ಸಹಜ 
ವಾಗಿ ಅಮ್ಲವಾಗಿದೆ. ಯೋನಿಯೂ ಭಗವೂ ಸೇರಿ ಸಂಪರ್ಕನಾಳ (0011೩1 canal) 
ಆಗುತ್ತದೆ, ಪ್ರ ಸವಕಾಲದಲ್ಲಿ ಇದು ಪ್ರಸವನಾಳದ (birth 08781) ಭಾಗವಾಗುತ್ತದೆ, 

(2) ತ ಅಥವಾ Kpges : (womb or uterus) ಇದು ಪಿಂಡ 
ಬೆಳೆಯಲಿರುವ ಮಾಂಸದ ಚೀಲ (ಮಕ್ಕಳ ಚೀಲ), ಆಕಾರದಲ್ಲಿ ತೊಟ್ಟು ಕೆಳಗಿರುವ 
ಸೀಮೆಯ ಬದನೇಕಾಯಂತಿದೆ, ತೊಟ್ಟಿ ನ ಸ್ಥಾ ನದಲ್ಲಿ ಇದರ ಭಾಯಿ ಗ 
ದ್ವಾರ (uterine or cervical ie ಇಡೆ. ಮೇಲಿನ ದಪ ರ್ರ ಕೊನೆ- ವರ್ತು 
ಸ (107605)-ದುಂಡಾಗಿದೆ, ಕನ್ಯೆಯಲ್ಲಿ ಕೋಶದಗಾತ್ರ - 3/! ಉದ್ದೆ (ಮೇಲು 
ಕೆಳಕ್ಕೆ), 2/' ಅತಿಅಗಲ (ಅಡ್ಡ) 13! ದಪ್ಪ (ಹಿಂದುಮುಂದಕ್ಕೆ). ಭಿತ್ತಿ ಯದಪ್ಪ 
31, ಮೊದಲ ಪ್ರಸವದ ಅನಂತರ ಅದು ಇ ಲ್ಪ ದೊಡ್ಡ ದಾಗಿಯೇ ಉಳಿಯ 
ER ಮುಂದಕ್ಕೆ ಸ್ವಲ್ಪ ಚಪ್ಪ asia ದಪ ಕೊನೆ ಮುಂದಕ್ಕೂ ಸಣ್ಣ 
ಕೊನೆಯು ಒಂದಕ್ಕೂ Re ಯೋನಿಯ ಮೇಲ್ಕೊನೆಯಲ್ಲಿ ಗರ್ಭಕೋಶದ 
ಸಣ್ಣ ಕೊನೆ ಹಿಂದಕ್ಕೆ ಮತ್ತು ಕೆಳಕ್ಕೆ ಚಾಚಿ ಯೋನಿಯ ಮೂಲಕ ಸಣ್ಣ ರಂಧ್ರದ 
ದಪ್ಸ ಉಂಗುರದಂತೆ ಕಾಣಿಸುತ್ತದೆ. ಇದು ಮೂಗಿನ ತುದಿಯಷು ಗಟ್ಟ, ಯಾಗಿದೆ; 
ons ಕೆಲವು ದಿನಗಳಲ್ಲಿ ಬಾಯ ತುಟಿಯಸ್ಟು ಮೆತ್ತ reg, ಜೆ. 

ಗರ್ಭಕೋಶಾವರಣ (uterine cavity) ಗಭ ಚನ "ಟೊಳ್ಳು. ಇದರ 
ಹಿಂದು ಮುಂದಿನ ವ್ಯಾಸ ಉದ್ದಕ್ಕೂ ಒಂದೇ- ಏಕೆಂದರೆ ಹಿಂದಿನ ಮತ ಮುಂದಿನ 
ಭಿತ್ತಿಗಳು ತಾಕಿವೆ, ಪಕ್ಕದಿಂದ ಪಕ್ಕಕ್ಕೆ ಟೊಳ್ಳುವಾದ ಮೇಲಿರುವ ತ್ರಿ ತ್ರಿಕೋಣಾಕಾರ 
ದೆಲ್ಲಿದೆ. ಮೇಲಿನ ಎರಡು ಕೋಣಗಳಲ್ಲಿ ಅಂಡನಾಳಗಳ ಮೂಲಕ ಟೊಳ್ಳು ಶ್ರೋಣಿಯ 


ಹ್‌್‌್‌್‌ಾಾ್‌ಾಹಾ್‌್‌ಾ್‌ಾ್‌ಾ್‌ ಹಾ 


<x ಸಷ ಸಹೋ ಟೆ NEN alah ಹುತತ 


4 


| 


ಹೆಣು ೨೭ 


ಒಳಾವರಣದೊಡನೆಯೂ, ಗರ್ಭಕೋಶಕಂಠನಾಳದ ಮೂಲಕ ಟೊಳ್ಳು ಯೋನಿ 
ಯೊಡನೆ ಏಕವಾಗಿದೆ. ಗರ್ಭಕೋಶದ ಪ್ರತಿ ಪಕ್ಕದಿಂದ ಅಂಡನಾಳ ಮತ್ತು ಅದರ 
ಪೊರೆ (broad ligament) ಕಿಕ್ಕೆಯಂತೆ ಪ್ರಸರಿಸಿ ಶ್ರೋಣಿಯ ಪಕ್ಕ ಭಿತ್ತಿಗೆ ಅಂಟ 
ಕೊಂಡಿದೆ. 

ಮೂರು ತಿಂಗಳಿನ ಬಸುರಿನಲ್ಲಿ ಗರ್ಭಕೋಶದ ಗಾತ್ರ ಕಿಕ್ಕಿಳೆ ಹಣ್ಣಿನಷ್ಟಿರು 
ತ್ತದೆ. ಆರು ತಿಂಗಳಿಗೆ ಹೊಕ್ಕಳವರೆಗೆ ದೊಡ್ಡದಾಗಿರುತ್ತದೆ. ಎಂಟು ತಿಂಗಳಿಗೆ 
ಎದೆಗೂಡನ್ನು ತಲಪುತ್ತದೆ. ಒಂಬತ್ತನೆಯ ತಿಂಗಳಲ್ಲಿ ಅಸ್ಥಿ ಶ್ರೋಣಿಯ ಕೀಲುಗಳು 
ಸಡಿಲವಾಗಿರುವುದರಿಂದ ಸ್ವಲ್ಪ ಇಳಿಯುತ್ತದೆ, 

(3) ಅಂಡನಾಳಗಳು : (168106 (000) ಗರ್ಭಕೋಶದ ದಪ್ಪ ಕೊನೆಯ 
ಪಕ್ಕಗಳಲ್ಲಿ ಎಡಗಡೆ ಒಂದು ಬಲಗಡೆ ಒಂದರಂತೆ ಕೂಡಿಕೊಂಡಿವೆ, ಅಂಡನಾಳದ 
ಉದ್ದ 4/1, ಗರ್ಭಕೋಶದ ಕಡೆ ವ್ಯಾಸ ಶ!! ಮತ್ತು ಶ್ರೋಣಿ ಭಿತ್ತಿಯಕಡೆ ವ್ಯಾಸ 
ತ್ವಿ!! ಇರುವುದರಿಂದ ತುತ್ತೂರಿಯಂತಿದೆ. ದಪ್ಪ ಕೊನೆಯು 7-8 ಉದ್ದವಾದ ದಳಗಳಿ 
ರುವ ಪುಷ್ಪಾಗ್ರ, ಪುಷ್ಪಾಗ್ರದ್ವಾರದ ವ್ಯಾಸ 3 ಮಿ.ಮಿ.-ಇದು ಕೆಳಮುಖವಾಗಿದೆ. 


(4) ಸ್ತ್ರೀಅಂಡಗಳು ; (ಸ್ತ್ರೀಬೀಜ, ಅಂಡಾಶಯ, ovary) ಬಲಗಡೆ ಒಂದು 
ಎಡಗಡೆ ಒಂದು ಇನೆ, ಈ ಎರಡು ಅಂಡಗಳೇ ಸ್ತ್ರೀಯ ಪ್ರಧಾನ ಜನನಾಂಗಗಳು, 
ಪ್ರಥಮ ರಜೋದರ್ಶನವಾದಮೇಲೆ 45-50 ವರ್ಷ ವಯಸ್ಸಿನವರೆಗೂ ತಿಂಗಳಿಗೆ 
' ಒಂದರಂತೆ ಅಂಡಾಣು ಇವುಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಮೊಟ್ಟೆ ಗಳಂತಿರುವುದರಿಂದ 
ಅಂಡಗಳೆಂದು ಹೆಸರು. ಇವು ಪುರುಷಾಂಡಗಳಂತೆ ಹೊರಗಿಲ್ಲದೆ ಶ್ರೋಣಿಯ ಒಳಗೆ 
ಅಂಡವಾಹಿನಿ ಪೊರೆಗಳ ಹಿಂಜಿ ಅಂಟಿಕೊಂಡಿವೆ. ಅಂಡದ ಉದ್ದ ಸುಮಾರು 1 
(ಮೇಲುಕೆಳಕ್ಕೆ), ಅಗಲ 3'', ದಪ್ಪ ಸ್ಮ. ಬಣ್ಣ ಕೆಂಪು, ಬಾಲೆಯಲ್ಲಿ ಮೈನೆರೆಯು 
ವವಕೆಗೂ ನುಣುಪಾಗಿರುತ್ತದೆ. ಪ್ರಥಮ ರಜೋದರ್ಶನದ ಅನಂತರ ತಿಂಗಳಿಗೊಂದ 
ರಂತೆ ಬೇರ್ಪಡುವ ಅಂಡಾಣುಗಳ ಸ್ಥಳಗಳಲ್ಲಿ ಸಣ್ಣ ಸಣ್ಣ ಗುಳಿಗಳು ಬೀಳುತ್ತವೆ. 
ಬಸುರಿಗೊಂದರಂತೆ ಅಂಡಗಳ ಮೇಲೆ ದೊಡ್ಡಗಂಟು (ಪೀತಗ್ರಂಧಿ) ಕಟ್ಟಿ ಕೊಂಡು 
ಹೆರಿಗೆಯ ಅನಂತರ ದೊಡ್ಡ ಗುಳಿ ಬೀಳುತ್ತದೆ. ಈ ದೊಡ್ಡ ಗುಳಿಗಳ ಸಂಖ್ಯೆ 
ಹೆಂಗಸು ಧರಿಸಿದ ಗರ್ಭಗಳ ಸಂಖ್ಯೆಯನ್ನು ಸೂಚಿಸುತ್ತವೆ. 


(5) ಸ್ತನಗಳು : ಜನನಾಂಗಗಳಲ್ಲದಿದ್ದರೂ ಶಿಶು ಜನನವಾದ ಮೇಲೆ ಕೂಸಿಗೆ 
ಹಾಲುಣಿಸಲಿದ್ದು ಜನನೆ ಕಾರ್ಯಕ್ಕೆ ಸಂಬಂಧಿಸಿವೆ. ಹೆಂಗಸಿನಲ್ಲಿ ಸ್ತನ ಅರ್ಥ 
ಗೋಳಾಕಾರದಲ್ಲಿದೆ. ಇದರ ಹೆಚ್ಚು ಭಾಗ ಕೊಬ್ಬು. ಚಕ್ರದ ತ್ರಿ ಜ್ಯಗಳಂತೆ ತೊಟ್ಟಿನ 
ಕಡೆ ಸೇರುವ 15-20 ಶ್ರೀರಗ್ರಂಥಿಗಳು ಪ್ರೊ ಕೊಬ್ಬಿನಲ್ಲಿ ಹುಡುಗಿವೆ. ಇವುಗಳ 
ನಾಳಗಳ ಸಣ್ಣ ಬಾಯಿಗಳು ತೊಟ್ಟಿನ ಮೇಲೆ ಬೇರೆ ಬೇರೆ ಇವೆ. ಬಿಳಿಯ ಹೆಂಗಸಿನಲ್ಲಿ 


ತೊಟ್ಟು ಕೆಂಪಗಿದ್ದು ಚೊಚ್ಚಲ ಬಸುರಿನಲ್ಲಿ ಕಠ್ರಗಾಗುತ್ತದೆ, ಮೊದಲ ಬಸುರಿನಲ್ಲೇ 


೨೮ ವಿಜ್ಞಾನ ಕರ್ಣಾಟಕ 


ಗ್ರಂಥಿಗಳು ಬೆಳೆದು ಕೊಬ್ಬು ಹೆಚ್ಚಿ ಮೊಲೆಗಳು ಗಾತ್ರವಾಗಿ ಮೃದುವಾಗುತ್ತನೆ. ಲ 
ಮೊದಲ ಬಸುರಿಗೆ ಮೊದಲು ಮೊಲೆಯು ಗಂಟುಗಂಬಾಗಿರುತ್ತದೆ. ಬಾಣಂತಿಯಲ್ಲೇ 
ಗ್ರಂಥಿಗಳು ಹಾಲನ್ನು ಸ್ರವಿಸುವುದು. 45 ವರ್ಷ ವಯಸ್ಸಾದ ಮೇಲೆ ಮೊಲೆಗಳು 
ಜೋಲು ಬೀಳುತ್ತವೆ. ಸರಿಯಾದ ಆಧಾರ ಕೊಡುತ್ತ ಇಲ್ಲದಿದ್ದರೆ ಇನ್ನೂ ಮೊದಲೇ 
: ಜೋಲು ಬೀಳುತ್ತವೆ. 


` ಎಂ. ಎನ್‌. ಮಾಲೂರ್‌ 


ಭೂಮಂಡಲದ ಪರಿಸರ 


ಸೌರವ್ಯೂಹದ ಗ್ರಹಗಳಲ್ಲಿ ಭೂಮಿಮಾತ್ರ ಜೀವರಾಶಿಯಿಂದ ತುಂಬಿರುವುದು . 
ಎಲ್ಲರಿಗೂ ತಿಳಿದ ವಿಷಯ, ಬೇಕೆ ಗ್ರಹಗಳಲ್ಲಿಯೂ ಜೀವಿಗಳಿರಬಹುದೆಂಬ ನಂಬಿಕೆ 
ಯಿಂದ ನಡೆಸಿದ ಶೋಧನೆಗಳು ಈವರೆಗೆ ಇನ್ನೂ ಯಾವ ಆಶಾಕುರುಹನ್ನೂ ನೀಡಿಲ್ಲ. 
ಜೀವಿಗಳ ಹುಟ್ಟು, ಬೆಳವಣಿಗೆ ಮತ್ತು ರಕ್ಷಣೆಗೆ ಪೋಷಕವಾದ ಪರಿಸರದ ಪಾತ್ರ 
ಬಹುಮಖ್ಯ. ಕಾರಣ ಪರಿಸರವು ಮಿಕ್ಕೆಲ್ಲ ಪೋಷಕಗಳಿಗೂ ಪೂರಕವಾಗಿರುವುದು. 
ಇಂತಹ ಪರಿಸರ ದಿನಗಳುರುಳಿದಂತೆ ಯಥಾಸ್ಥಿತಿಯಲ್ಲಿಯೇ ಇದೆಯೆ ? ಉತ್ತಮ 
ಗೊಳ್ಳುತ್ತಿದೆಯೇ? ಅಥವಾ ಹದಡಗೆಡುತ್ತಿದೆಯೇ ? ಎಂದು ವಿಚಾರಮಾಡಿದರೆ, 
ನಿಜಕ್ಕೂ ಭವಿಷ್ಯತ್‌ ತುಂಬಾ ಆತಂಕದಾಯಕ. ಇದಕ್ಕೆ ಅನೇಕ ಕಾರಣಗಳೂ 
ಉಂಟು, ಅವುಗಳಲ್ಲಿ ನಾವು ಪ್ರತಿನಿತ್ಯ ಕಾಣುವ ಮಾನವ ಪ್ರೇರಕ ಕಾರ್ಯಚಟು 
ವಟಕೆಗಳೇ ಹೆಚ್ಚಿನ್ನಬಹುದು. 

ಮಾನವನ ಕಾರ್ಯಚಟುವಟಕೆಗಳ ಪ್ರಮಾಣ ಮತ್ತು ಅವುಗಳ ಪರಿಣಾಮವು 
ಆದಿಯಲ್ಲಿ ನಮ್ಮ ಭೂಗ್ರಹವನ್ನು ರೂಪಿಸಿದ ಭೂವೈಜ್ಞಾನಿಕ ಶಕ್ತಿಗಳಿಗೆ ಹೋಲಿಸ 
ತಕ್ಕವೆಂದು ರಷ್ಯದ ಖ್ಯಾತ ವಿಜ್ಞಾನಿ ಡಾ| ವಿ. ವರ್ನಾಡ್‌ಸ್ಥಿ ಹಲವಾರು ದಕಕಗಳೆ 
ಹಿಂದೆಯೇ ತಿಳಿಸಿದ್ದರು, ಪ್ರಕೃತಿಯಮೇಲೆ ಮಾನವನ ಪ್ರಭಾವವು ವಿಶ್ವವ್ಯಾಪಿಯಾಗು 
ತ್ತಿರುವುದಂತೂ ನಿಜ. ಆದ್ದರಿಂದಲೇ «ಭೂಮಂಡಲದ ಪರಿಸರ' ಎಂಬ ಒಂದು ಹೊಸ 
ಅಧ್ಯಯನ ಶಾಖೆಯೇ ಈಗ ರೂಪುಗೊಂಡಿದೆ. ಇದು ಪ್ರಾಣಿಗಳ ಮತ್ತು ನೈಸರ್ಗಿಕ 
ವಾತಾವರಣಗಳ ನಡುವೆ ನಡೆಯುತ್ತಿರುವ ವಿಶೇಷ ಚಟುವಟಿಕೆಗಳ ಪ್ರವೃತ್ತಿಯ 
ಬಗ್ಗೆ ತಿಳಿಸುವ ಶಾಖೆಯಾಗಿದೆ. 

ಭೂಮಂಡಲದ ಪರಿಸರ ಕೇವಲ ಜೀವವಲಯದಮೇಲೆ ಮಾನವನ ಚಟುವಟಿಕೆ 
ಗಳ ಪರಿಣಾಮದ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜೀವವಲಯ ವಿಕಾಸದ 
ಸಾಮಾನ್ಯ ನಿಯಮಗಳನ್ನು ರೂಪಿಸುವುದು ಮತ್ತು ಪರಿಸರವನ್ನು ಉತ್ತಮಗೊಳಿಸಿ 
ಮಾನವ ಕುಲದ ಪುರೋಭಿವೃದ್ಧಿಗೆ ಬಳಸಲು ತಕ್ಕ ವ್ಯವಸ್ಥೆಗಳನ್ನು ರೂಪಿಸುವುದಾಗಿದೆ. 
ವಿಶ್ವ ಪರಿಸರ ಎದುರಿಸುತ್ತಿರುವ ಹಲವಾರು ಜಓಲ ಸಮಸ್ಯೆಗಳನ್ನು ಪರಿಹರಿಸಲು 


೩೦ ವಿಜ್ಞಾನ ಕರ್ಣಾಟಕ 


ವಿಜ್ಞಾನದ ಎಲ್ಲ ಶಾಖೆಗಳ ಸಂಶೋಧನಾ ರೀತಿ-ವ್ಯವಸ್ಥೆ ಗಳನ್ನು ಉಪಯೋಗಿಸುವುದು 
ಅತಿಮುಖ್ಯ. 

ಇತ್ತೀಚಿನ ಕೆಲವು ವರ್ಷಗಳಲ್ಲಿ, ಮಾನವನ ಕಾರ್ಯ ಚಟುವಟಓಕೆಗಳು ವಾಯು 
ಮತ್ತು ಜಲಮಂಡಲದ ರಾಸಾಯನಿಕ ಸಂಯೋಜನೆ ಮತ್ತು ಭ ನೌತಿಕ ಗುಣಗಳಮೇಲೆ 
ತೀವ್ರ ಪ್ರಭಾವ ಬೀರುತ್ತಿರುವುದರ ಅರಿವಾದಂದಿನಿಂದ, ಈ ಸ ಸಂಶೋಧನೆಯು 
ಅತಿ "ಮುಖ್ಯವೆನಿಸಿದೆ. ವಾಯುಮಂಡಲದ ಕ್ರಿಯೆಗಳು ಜೀವವಲಯದ ಎಲ್ಲ ಭಾಗ 
ಗಳಲ್ಲೂ ತೀವ್ರವಾಗಿ ತಮ್ಮ ಪ್ರಭಾವವನ್ನು ಊರಗ. ಇದೇ ರೀತಿ ವಾಯು-ಜಲ 
ಮಂಡಲದ ವ್ಯವಸ್ಥೆ ಯಲ್ಲಾಗುವ ತೀವ್ರ ಬದಲಾವಣೆಗಳೂ ಇಡೀ ಜೀವಿವಲಯದ 
ಮೇಲೆ ಪ್ರಭಾವ ಬೀರುವುದೂ ಸಹಜ. 

ಉದಾಹರಣೆಗೆ, ಮಳೆಯ ನೀರು ವಿಶಾಲವಾದೆ ಕಾಡುಗಳು ಮತ್ತು ಜಮೀನನ್ನು 
ಹಸಿರಾಗಿಡುತ್ತದೆ. ಆದರೆ ಇದೇ ಮಳೆಯ ನೀರು ಪ್ರಪಂಚದ ಎಲ್ಲ ಸಸ್ಯವರ್ಗ ಮತ್ತು 
ಮೀನುಗಳನ್ನು ನಾಶಮಾಡಬಲ್ಲದು, ಕಾರಣ, ಮೆದು ನಿಧಾನವಾಗಿ ಮಾಲಿನ್ಯ 
ವಾಗುತ್ತಿದೆಯೆಂಬ ತಜ್ಞರವಾದ, ಮಳೆನೀರು ಶುದ್ದವಾದುದೆಂದು ಸಾಮಾನ್ಯವಾಗಿ 
ಎಲ್ಲರೂ ತಿಳಿದಿರುವರು. ಆದರೆ ಪರಿಸ್ಥಿ ತಿ ಹಾಗಿಲ್ಲ. ಗಾಳಿಯಲ್ಲಿರುವ ಯಾವ ಪದಾರ್ಥ 
ಗಳಾದರೂ ಮಳೆನೀರಿನೊಡನೆ ಸೇರಬಹುದು. ಉತ್ತರ ಅಮೆರಿಕದ ತಜ್ಞ ರೊಬ್ಬರ 
ಅಭಿಪ್ರಾಯದಂತೆ ಸುಮಾರು 20 ವರ್ಷಗಳಿಂದೀಚೆ-ವಾತಾವರಣ ಮಾಲಿನ್ಯದಿಂದ 
ಮಳೆಯನೀರು ಹೆಚ್ಚು ಅಮ್ಲಿತವಾಗುತ್ತಿರುವುದು, ಈ ರೀತಿಯ ಹೆಚ್ಚು ಆಮ್ಲೀ 
ಕರಣದಿಂದ ಅರಣ್ಯ ಸಂಪತ್ತಿನ ಉತ್ಪಾದನೆಯಲ್ಲಿ ಕುಂಟಿತವಾಗುವುದು ಮತ್ತು 
ಮತ್ತೆ | ಸಂಪತ್ತು ಕಡಿಮೆಯಾಗುವುದು. 


sak iad ua i Manda dic asf SEES SRA 


ಜೀವಿವಲಯದ ಅಧ್ಯಯನ ಮಾಡಲು ಯಾವ ರೀತಿಯ ವ್ಯವಸ್ಥೆಗಳು ಅಗತ್ಯ . 


ವೆನು ವುದನ್ನು ಬರಸಿ. ಇದಕ್ಕೆ ಹಲವಾರು ಮಾದರಿಗಳನ್ನು ವ್ಯವಸ್ಥೆ ಗೊಳಿಸ 
ಜೀವಕ: ಈಗಾಗಲೇ ಹಿಂದಿನ ಮತ್ತು ಈಗಿನ ಜೀವಿವಲಯದ ಪ್ರಾಯೋಗಿಕ 
ಅಂಶಗಳ ಸಂಗ ಗ್ರಹಣೆಯನ್ನು ಸರಳ ರೂಪಕ್ಸಿಳಿಸಲಾಗಿದೆ. ಇದಲ್ಲದೆ ಸಂಶೋಧನೆಗಳ 
ಹೆಚ್ಚು ಪ್ರಮಾಣದ ಕಾರ್ಯಸ್ರವೃತ್ತಿಯನ್ನು ಸಂಖ್ಯಾಮಾದರಿಗಳಲ್ಲಿ ವಿವರಿಸಲೂ 
ಪ ಗ್ರಯತ್ನಿ ಸಿದ್ದಾರೆ. ಇದೇ ರೀತಿ ವಾಯು-ಜಲಮಂಡಲಡ್ಲಿ ನಡೆಯುತ್ತಿರುವ ಹಲ 
ವಾರು ಭೌತಿಕ” ಕ್ರಿಯೆಗಳನ್ನು ಆವರಿಸಿರುವ ಹವಾಮಾನ ಮಾದರಿಗಳು ಈಗಾಗಲೇ 
ಬಳಕೆಯಲ್ಲಿವೆ. ಇನ್ನೂ ಮಂದುವರೆದು ಪ್ರತಿಯೊಂದು ಬಗೆಯ ಗಿಡದ ಇಳುವರಿಯನ್ನು 
ನಿರ್ಧರಿಸಲು ಸಸ್ಯಸಂಪತ್ತಿನ ದ್ಯು ತಿಸಂತ್ಲೆ ಣೆ ಕ್ರಿಯಾ ಮಾದರಿಗಳೂ ತಯಾರಾಗಿವೆ, 
ಮೇಲಾಗಿ ವಾತಾವರಣಕ್ಕೈ BE ಪ್ರಾಣಿಸಂಪತ್ತಿನ ವಸ್ತುಗತಿ ಶಾಸ್ತ್ರ 
ದಲ್ಲಿಯೂ ತೀವ್ರ ಪ್ರಗತಿಯನ್ನು ಸಾಧಿಸಲಾಗಿದೆ. 

ಪೃಥ್ವಿಯ ಪರಿಸರ ಅಧ್ಯಯನವು ಇನ್ನೂ ಆರಂಭ ದಿಸೆ ಸೆಯಲ್ಲಿದ್ದ ರ್ಕೂ ಈ ಹೊಸ 
ನಿಜಾ ಸ್ಹ ಶಾಖೆಯ ಬೆಳವಣಿಗೆಗೆ ಕೌಟಾಭೂಕವಾಣಿ ಹೆಚಿ ಸ್ಸಿನ ಸಂಖ್ಯೆಯ ಸಂಶೋಧನೆ 


ಭೂಮಂಡಲದ ಪರಿಸರ ೩೧ 


ಗಳು ಈಗಾಗಲೇ ಸಾಕಷ್ಟು ನಡೆದಿವೆ. ಈಗ ಪರಿಸರ ಸಂಶೋಧನಕಾರರು ವಿವಿಧ ರೀತಿಯ 
ಆರ್ಥಿಕ ಅಭಿವೃದ್ಧಿಗೆ ಮಾನವ ಚಟುವಟಕೆಗಳಿಂದ ಜೀವವಲಯದಲ್ಲಿ ತಲೆದೋರ 
ಬಹುದಾದ ಬದಲಾವಣೆಗಳ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ. ಭೂಮಿಯ ಹೊರ 
ಮೈಯಲ್ಲಿ ದಿನೇ ದಿನೇ ಏರುತ್ತಿರುವ ಶಾಖವು ಪೃಥ್ವಿಯ ಪರಿಸರಕ್ಕೆ ಸಂಬಂಧಿಸಿದ 
ಮುಖ್ಯವಿಸಯಗಳಲ್ಲೊ ಂದು, ಈ ರೀತಿ ಶಾಖವೇರುವುದಕ್ಕೆ ಹಲವಾರು ಕಾರಣಗಳಿವೆ, 
ಆದ್ದರಿಂದ ತಜ್ಞರು ವಾತಾವರಣದಲ್ಲಾ ಗುತ್ತಿರುವ ಬದಲಾವಣೆಗಳ ಬಗ್ಗೆ ಹೆಚ್ಚು 
ಆಸಕ್ತರಾಗಿದ್ದಾರೆ, ಈ ನಿಲುವು ಆಕಸ್ಮಿಕವಲ್ಲ. ಇತ್ತೀಚೆಗೆ ಸಾಮಾನ್ಯ ವಾರ್ಷಿಕ 
ಕ್ರಿಯೆಗಳಲ್ಲಿ ಆಗಿರುವ ಕ್ರಮ ಬದಲಾವಣೆಗಳೇ ಇದೆಕ್ಕೆ ನಿದರ್ಶನ, ಇವಲ್ಲದೆ ಇನ್ನೂ 
ಎಷ್ಟೋ ಬದಲಾವಣೆಗಳಿಗೆ ಹಲವಾರು ಕಾರಣಗಳು ಪ್ರೇರಕವಾಗುತ್ತಿರಲೂ ಬಹುದು. 
ಈ ರೀತಿಯ ವಾತಾವರಣದ ಅಸ್ತಿರತೆಯ ಹಿನ್ನೆಲೆಯಲ್ಲಿ ಎಂತಹ ವಿಶ್ವವ್ಯಾಪಿಕ್ರಿಯಾ 
ಶಕ್ತಿಗಳಿವೆ ಎಂಬುದನ್ನು ನಾವು ಯೋಚಿಸಲೇಬೇಕು. ಇತ್ತೀಚೆಗೆ ಪಶ್ಚಿಮಜರ್ಮನಿಯ 
ರಾಂಟ್ಟಿ ಬರ್ಗ್‌ನಲ್ಲಿ ನಡೆದ ಅಂತರ ರಾಷ್ಟ್ರೀಯ ವಾತಾವರಣ ಸಮಸ್ಯೆಗಳ ಸಮಾವೇಶ 
ದಲ್ಲಿ ಪೃಥ್ವಿಯ ವಾತಾವರಣದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕಾರ್ಬನ್‌ ಡೈ ಆಕ್ಸೈಡ್‌ 
ನಿಂದ ಏರುತ್ತಿರುವ ಶಾಖ ಮತ್ತು ಜೀವಕೋಟಯ ಮೇಲೆ ಇದರಿಂದಾಗಬಹುದಾದ 
ಪರಿಣಾಮಗಳನ್ನು ಕುರಿತು ದೀರ್ಫ ಚರ್ಚೆನಡೆಯಿತು. ಈ ಕಾರ್ಬನ್‌ ಡೈ ಆಕ್ಸೈಡ್‌ 
ಎಲ್ಲಿಂದ ಮತ್ತು ಹೇಗೆ ಬಂತು ? ಇದರ ಉತ್ಪತ್ತಿ ಭೂಮಿಯ ಮೇಲೆ ಆದಿಯಲ್ಲಿ 
ಸಸ್ಯಗಳ ಉಗಮದಿಂದಲೇ ಆರಂಭವಾಯಿತು, ಸಸ್ಯಗಳು ವಾತಾವರಣದಲ್ಲಿರುವ 
ಕಾರ್ಬನ್‌ ಡೈ ಆಕ್ಸೈಡ್‌ ಅಂಶವನ್ನು ಹೀರಿಕೊಂಡು ಸೂರ್ಯನ ಬೆಳಕು ಮತ್ತು 
ನೀರಿನಿಂದ ದ್ಯುತಿಸಂತ್ಸೇಷಣೆಯ ಮೂಲಕ ಆಹಾರೋತ್ಸತ್ತಿಮಾಡಿ ಅಭಿವೃದ್ಧಿ 
ಹೊಂದುವುವು. ಎಲ್ಲ ಪ್ರಾಣಿಗಳು ಸಸ್ಯಗಳನ್ನು ಆಹಾರಕ್ಕಾಗಿ ಬಳಸುತ್ತವೆ. ಸೇವಿಸಿದ 
ಆಹಾರವು ದೇಹದಲ್ಲಿ ಜೀರ್ಣವಾಗಿ ಉಸಿರಾಟದ ಮೂಲಕ ಕಾರ್ಬನ" ಡೈ ಆಕ್ಸೆ ಬಡ್‌ 
ಮತ್ತೆ ವಾತಾವರಣವನ್ನು ಸೇರುತ್ತದೆ. ಈ ರೀತಿ ಕಾರ್ಬನ್‌ ಡ್ರೈ ಆಕ್ಸೈಡ್‌ನ ಆವರ್ತ 
ಪ್ರಕೃತಿಯಲ್ಲಿ ಸದಾ ನಡೆಯುತ್ತಲೇ ಇದೆ. ವಾಯುವಿನಲ್ಲಿ ಕಾರ್ಬನ್‌ ಡೈ ಆಕ್ಸೈಡ್‌ 
ಅಂಶ ಶೇಕಡ 0.25ರಷ್ಟು ಇದ್ದೇ ಇರುತ್ತದೆ, ಹಾಗಾದರೆ ಕಾರ್ಬನ್‌ ಡೆ ಆಕ್ಸೈಡ್‌ 
ಪ್ರಮಾಣವು ವ್ಯತ್ಯಾಸವಾಗುವುದಿಲ್ಲವೇ ? ಕಳೆದ ನೂರು ದಶಲಕ್ಷನರ್ಷಗಳಲ್ಲಿ 
ಕಾರ್ಬನ್‌ ಡೈ ಆಕ್ಸೈಡ್‌ ಅಂಶವು ಕ್ರಮೇಣ ಇಳಿಮುಖವಾಗುತ್ತಿರುವುದು ಕಂಡು 
ಬರುವುದು. ಇದರಿಂದ ವಾಯುಗುಣ ತೀಕ್ಷ್ಣವಾಗಿ ತಣ್ಣಗಾಗಲು ಮೊದಲಾಯಿತು, 
ಇದರ ಪರಿಣಾಮ ಧೃವಗಳ ಜಮ ಪ್ರವಾಹವು ಮಧ್ಯ ಆಕ್ಸಾಂಶಗಳ ತನಕ ಹರಡಿತು. 
ನಿರ್ಜೀವ ವಸ್ತುಗಳನ್ನು ಸೇಂದ್ರಿಯ ಪದಾರ್ಥಗಳನ್ನಾಗಿ ಪರಿವರ್ತಿಸುವ ಸಸ್ಯಗಳ 
ದ್ಯುತಿಸಂಸ್ಥೆ ಷಣ ಕಾರ್ಯಗತಿಯೂ ಕಡಿಮೆಯಾಗಿ, ಪ್ರಕೃತಿಯಲ್ಲಿಯ ಜೈವಿಕ 
ಸೇಂದ್ರಿಯ ವಸ್ತು ಸಮೂಹವೂ ಇಳಿಮುಖವಾಯ್ತು. 


೩೨ ವಿಜ್ಞಾನ ಕರ್ಣಾಟಕ 


ಇದಿಷ್ಟೂ ಪ್ರಕೃತಿಯಲ್ಲಾಗುವ ಕ್ರಿಯೆಗಳ ಪರಿಣಾಮವಾದಕ್ಕೆ ಮಾನವ 
ಕಾರ್ಯಚಟುವಟಿಕೆಗಳು ಪರಿಸರದ ಮೇಲೆ ಹೇಗೆ ಪ್ರಭಾವ ಬೀರುವುದು ? ಮಾನವ ' 
ಕಾರ್ಯ ಚಟುವಟಿಕೆಗಳು ಮುಖ್ಯವಾಗಿ ಆರ್ಥಿಕಪುರೋಭಿವೈದ್ಧಿಗಾಗಿ, ಈ ದಿಸೆಯಲ್ಲಿ" 
ನೂರಾರು ದಶಲಕ್ಷವರ್ಷಗಳ ಹಿಂದಿನಿಂದಲೂ ಭೂಮಿಯಲ್ಲಿ ಸಂಗ್ರಹವಾಗಿರುವ ' 
ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಿಕ್ಷೇಪಗಳನ್ನು ಉಪಯೋಗಿಸುವುದರ ಮೂಲಕ 
ಮಾನವ ಆದಿಯಲ್ಲಿದ್ದ ವಾಯುಮಂಡಲದ ಸಂಯೋಜನೆಯನ್ನು ಪ್ರತ್ಯರ್ಪಣೆ 
ಮಾಡುತ್ತಿರುವಂತಿದೆ. ಕಾರಣ ಪ್ರಸ್ತುತದಲ್ಲಿ ಮಾನವ ವರ್ಷಂಪ್ರತಿ ಮೂರು 
ಶತಕೋಟಿ ಟನ್‌ ಕಲ್ಲಿದ್ದಲು, ಹದಿಮೂರು ಶತಕೋಟ ಬ್ಯಾರಲ್‌ ಕಲ್ಲೆಣ್ಣೆ ಹಾಗೂ 
ಇತರ ಇಂಧನಗಳನ್ನು ಉರಿಸುತ್ತಿದ್ದಾನೆ. ಇದರಿಂದ ಉತ್ಪತ್ತಿಯಾಗುವ ಕಾರ್ಬನ್‌ ' 
ಡೈ ಆಕ್ಸೈಡ್‌ ಅಂಶದ ಬಹುಪಾಲು ವಾತಾವರಣವನ್ನು ಸೇರುವುದರಿಂದ ಪ್ರತಿದಿನ 
ಇದರ ಪ್ರಮಾಣವೂ ಹೆಚ್ಚುತ್ತಿದೆ. ಕಾರ್ಬನ್‌ ಡೈ ಆಕ್ಸೈಡ್‌ ಆದಿಯಿಂದ ಇಂದಿನ ' 
ವರೆಗೆ ಒಂದೇ ಸಮನೆ ಉತ್ಪತ್ತಿಯಾಗುತ್ತಿದ್ದರೆ, ಈಗಾಗಲೇ ಅದು ಅಪಾಯಕಾರೀ 
ಮಟ್ಟವನ್ನು ದಾಟ ಬೇಕಾಗಿತ್ತು. ಆದರೆ ಈ ರೀತಿ ಹೆಚ್ಚುತ್ತಿರುವ ಕಾರ್ಬನ್‌ ಡೈ 
ಆಕ್ಸೈಡ್‌ ನಿಯಂತ್ರಣಕ್ಕೆ ಪ್ರಕೃತಿಯಲ್ಲಿಯೇ ಸಾಕಷ್ಟು ವ್ಯವಸ್ಥೆ ಇದೆ. ಮಳೆಬಂದಾಗ 
ವಾತಾವರಣದಲ್ಲಿರುವ ಕಾರ್ಬನ್‌ ಡೈ ಆಕ್ಸೆ ಫ್ರಿಡ್‌ ಮಳೆನೀರಿನೊಡನೆ ಬೆರೆತು 
ಕಾರ್ಬಾನಿಕ್‌ ಆಮ್ಲವಾಗಿ ಭೂಮಿಯನ್ನು ತಲುಪಿ ನಂತರ ಸಾಗರವನ್ನು ಸೇರುವುದು. ' 
ಕಾಲಕ್ರಮದಲ್ಲಿ ಈ ಕಾರ್ಬಾನಿಕ್‌ ಆಮ್ಲ ಕಾರ್ಬೊನೇಟ್‌ ಆಗುವುದು. ಸಾಗರ ' 
ಜೀವಿಗಳು ಈ ಕಾರ್ಬೊನೇಟ್‌ ಅಂಶವನ್ನು ಸ್ರವಿಸಿ ತಮ್ಮ ರಕ್ಷಣೆಗಾಗಿ ಹೊರ ' 
ಚಿಪ್ಪುಗಳನ್ನು ರಚಿಸುವುವು. ಪ್ರಕೃತಿಯ ಈ ಕ್ರಿಯೆಯು ಮಾನವನ ತೀವ್ರರೀತಿಯ | 
ನಗರೀಕರಣ, ಕಾರ್ಯಾನೆಗಳ ಬೆಳವಣಿಗೆ, ಯಂತ್ರ, ವಾಹನ ಮುಂತಾದುವುಗಳ ' 
ಉಪಯೋಗದಿಂದ ವ್ಯತ್ಯಾಸಗೊಂಡಿದೆ. ಇಂತಹ ಹಲವಾರು ಕಾರ್ಯಗಳಿಂದ ಹೇರಳ | 
ವಾದ ಕಾರ್ಬನ್‌ ದೈ ಆಕ್ಸೈಡ್‌ ವಾತಾವರಣವನ್ನು ಸೇರುತ್ತಿದೆ. | 

ಹೀಗೆ ವಾಯುಮಂಡಲದಲ್ಲಿ ತೀವ್ರಗತಿಯಲ್ಲಿ ಶೇಖರವಾಗುತ್ತಿರುವ . ಕಾರ್ಬನ್‌ ' 
ಡೈ ಆಕ್ಸೈಡ್‌ ಅಂಶ ಆತಂಕಕಾರಿಯಾಗಿದ್ದು ಅನೇಕ ದುಷ್ಪರಿಣಾಮಗಳಾಗುವುವೆಂದು ' 
ವಿಜ್ಞಾನಿ ಗಿಲ್ಬರ್ಟ್‌ಪ್ಲಾಸ್‌ರವರು (1959) ಅನೇಕ ವರ್ಷಗಳ ಹಿಂಜಿಯೇ ಎಚ್ಚರಿಸಿ : 
ದ್ದಾರೆ. ಈ ದುಷ್ಪರಿಣಾಮಗಳಲ್ಲಿ ಮುಖ್ಯವಾದುದು-ಉಷ್ಣಾಂಶ ಅಧಿಕವಾಗುವಿಕೆ. ' 
ಸಾಮಾನ್ಯವಾಗಿ ಇದು ಹೇಗೆ ಸಾಧ್ಯವೆಂದರೆ-ಭೂ ವಾತಾವರಣದಲ್ಲಿ « ಬಿಸಿಮನೆ ”' 
ಅಥವಾ “ ಗಾಜಿನಮನೆ » ಪರಿಣಾಮ ಏರ್ಪಡುವುದು, €ಗಾಜಿನಮನೆ'ಯ ಒಳಗಡೆ 
ಹೆಸಿರು ಗಿಡಗಳಿರುತ್ತವೆ, ಗಾಜಿನ ಮೂಲಕ ಒಳಕ್ಕೆ ಬರುವ ಸೂರ್ಯನ ಕಿರಣಗಳು . 
ಗಿಡವನ್ನು ತಲುಪಿ ಮತ್ತೆ ಗಾಜಿನ ಮೂಲಕ ಹೊರಕ್ಕೆ ಹೋಗಬಲ್ಲವು. ಆದರೆ 
ಕಿರಣಗಳೊಡನೆ ಒಳಕ್ಕೆ ಬಂದ ಶಾಖವು ಅಜೇ ರೀತಿ ಹಿಂದಕ್ಕೆ ಹೋಗಲಾರದು. 
ಇದರಿಂದ ಗಾಜಿನಮನೆ ಬೆಚ್ಚಗಾಗುತ್ತದೆ. ಭೂಮಂಡಲದ ವಾತಾವರಣದಲ್ಲಿರುವ 


ಭೂಮಂಡಲದ ಪರಿಸರ ' ಕಿತ್ತಿ 


ಕಾರ್ಬನ" ದೈ ಆಕ್ಸೈಡ್‌ ಗಾಜಿನಂತೆ ಭೂಮಿಯ ವಾತಾವರಣಕ್ಕೆ ಸೂರ್ಯಕಿರಣ 
ಗಳನ್ನು ಬಿಟ್ಟು ಅದರೊಡನೆ ಬಂದ ಶಾಖವನ್ನು ಒಂದಕ್ಕೆ ಹೋಗದಂತೆ ತಡೆಯುತ್ತದೆ. 
ಹೀಗೆ ವಾತಾವರಣದಲ್ಲಿ ಕಾರ್ಬನ್‌ ಡೈ ಆಕ್ಸೈಡ್‌ ಅಂಶ ಹೆಚ್ಚಿದಂತೆಲ್ಲಾ 
ಉಷ್ಣಾಂಶವೂ ಹೆಚ್ಚುವುದು. ವಿಜ್ಞಾ ನಿಗಳ ಅಂದಾಜಿನಂತೆ ಪ್ರತಿವರ್ಷ ಸರಾಸರಿ 
ಶೇಕಡ 10ರಷ್ಟು Sp oll ಡೈ ಆಕ್ಸೈಡ್‌ ವಾತಾವರಣದಲ್ಲಿ ಹೆಚ್ಚುವುದು. ಇದರಿಂದ 
ಭೂಮಿಯ ಒಟ್ಟು ಉಷ್ಣಾ ಂಶದಲ್ಲಿ ಒಂದು ಡಿಗ್ರಿ ಸೆ ಸೆಲ್ಫಿ, ಯ ಸ್‌ನಷ್ಟು ಉಷ್ಣಾ ಂಶ ಹೆಚ್ಚಾ 
ಗುವುದು. ಇನ್ನು ಕೆಲವು ದಶಕಗಳಲ್ಲಿಯೇ ಮ ಕಾರ್ಬನ್‌ ಡೆ ಆಕ್ಸೆ ಡ್‌ 
ಅಂಶದ ಸಾಂದ್ರೀಕರಣವು ತೃತೀಯ ಭೂಕಾಲ ಯುಗದ ಅಂತ್ಯಭಾಗದಲ್ಲಿದ್ದಂತೆಯೇ 
ಆಗುವುದೆಂದು ಊಹಿಸಲಾಗಿದೆ. ಇಷ್ಟು ತೀವ್ರರೀತಿಯಲ್ಲಿ ಉಷ್ಣೆ ಏರುತ್ತಿರುವ 
ವಾಯುಗುಣದ ಪರಿಣಾಮಗಳನ್ನು ೫ ನಾಗ ಮಾನವ ಕಲವ ಸಂಪೂರ್ಣವಾಗಿ 
ಒಂದು ಹೊಸ ವಿಪತ್ತನ್ನೇ ಎದುರಿಸುತ್ತಿ ಜೆಯೆಂಬುದು ಸ್ಪಷ್ಟ. ಇನ್ನೂ ಹೆಚ್ಚಾದರೆ 
ಮಾನವ ಚರಿತ್ರೆಯಲ್ಲಿಯೇ ಅಸದ್ಭಶವಾದ ಮಹತ್ತರ ಪರಿಣಾಮಗಳಿಗೆ ಚಾರಣ 
ವಾದೀತು. ಉದಾಹರಣೆಗೆ, ಮುಂದಿನ ಯುಗಗಳಲ್ಲಿ ಮಾನವರು ಬೇಗೆಯನ್ನು 
ತಾಳಲಾರದೆ ಸಾಗರತಳವನ್ನೇ ಸೇರಬೇಕಾಗಬಹುದು! ಇದಲ್ಲದೆ ಈಗಾಗಲೇ ಉಲ್ಭಣ 
' ವಾಗುತ್ತಿರುವ ಹೃ ದ್ರೋಗಗಳು, ಚರ್ಮದ ಕ್ಯಾನ್ಸರ್‌ ಮತ್ತು ಜೀವದ್ರವ್ಯ ಏರು- 
ಪೇರಿನ ದಸ್‌ ಸಿಹಿಮೂತ್ರ ರೋಗ ಮುಂತಾದವುಗಳಿಗೆಲ್ಲಾ ವಾತಾವರಣ 
ದಲ್ಲಿ ಹೆಚ್ಚು ತ್ತಿ ತ್ತಿರುವ ಕಾರ್ಬನ್‌ ಡ್ರೈ ಆಕ್ಸೈಡ್‌ ಕಾರಣವೆನ್ನಲಾಗಿದೆ. ಆದ್ದರಿಂದ ಈ 
ವಿಷಯದಲ್ಲಿ ಶೀಘ್ರ ಪರಿಶೀಲನೆ ಅಗತ್ಯವೆಂಬುದನ್ನು ಒತ್ತಿ ಹೇಳಬೇಕಾಗಿದೆ. ಪ್ರಸ್ತುತ 
ವಾತಾವರಣದ ಪ ಪರಿಸ್ಥಿತಿಯಿಂದ ಈಗಾಗಲೇ ಹಲವಾರು ಖಂಡಗಳಲ್ಲಿ ಆರ್ಥಿಕ ಕಜ! 
ಚಟುವಟಿಕೆಗೆ ಸಾಕಷ್ಟು ಧಕ್ಕೆಯುಂಟಾಗಿದೆ. ಇನ್ನು ವಾಯುಗುಣವನ್ನ್ನಾ ದರಿಸಿದ 
ಎಲ್ಲಬಗೆಯ ಆರ್ಥಿಕ ರಕ್ತ ಮಗಳ ಪುನರ್ರಚನೆಗೆ ಹೇರಳ ಬಂಡವಾಳವೂ 
ಬೇಕಾದೀತು. 
ಹೀಗೆಯೇ ಮುಂದೆ ತಲೆದೋರಬಹುದಾದ ಹವಾ ಬದಲಾವಣೆ ಮತ್ತು 
ಪರಿಣಾಮಗಳೂ ವಿವಿಧ ರೀತಿಯವು. ಹವಾಗುಣದಿಂದಾಗಿ ದ್ರುವ ಪ್ರದೇಶದಲ್ಲಿ 
ಚಳಿಗಾಲದಲ್ಲಿ ಸಂಗ್ರಹವಾದ ಹಿಮಕವಚ ಕ್ರಮೇಣವಾಗಿ ಜಂಜರಿಯುವುದ್ಕು 
ಹಾಗೆಯೇ ವಾತಾವರಣದ ಉಷ್ಣಾಂಶ ಏರಿದಂತೆಲ್ಲಾ ಹಿಮ ಕರಗಿ ನೀರಾಗಿ ಅತಿ 
ಕಡಿಮೆ ಕಾಲಾವಧಿಯಲ್ಲಿಯೇ ಹಿಮಮುಕ್ತಪ್ರದೇಶಗಳು ವಿಶಾಲಗೊಳ್ಳುವುವು. 
ಈಗಿನ ಧ್ರುವ ಪ್ರ ಫ.ದೇಶದ'ಅನೇಕ ಭೂ ಭಾಗಗಳು ಜಲಪ್ರದೇಶಗಳಾಗುವುವು. ಉತ್ತರ 
ಧ್ರುವದ ಶೀತಲಗಾಳಿ ವ್ಯವಸ್ಥಿತ ಮಾದರಿಯನ್ನು ನಾಶಮಾಡಿ ಕಡಮೆ ಅಕ್ಸಾಂಶಗಳತ್ತ 
ಮುನ್ನುಗ್ಗು ವಂತಾಗುವುದು... ಇದರಿಂದ ಎಲ್ಲಾ ಖಂಡಗಳ ಮಳೆ ' ಮಾದರಿಯ 
ಮೇಲೆ ಸಾಕಷು ಪರಿಣಾಮ ಬೀರುವುದು. ಮರುಭೂಮಿಗಳು ವಿಶಾಲವಾಗುತ್ತಾ 
' ಫಲವತ್ತಾದ ವ್ಯವಸಾಯ ಪ್ರದೇಶಗಳ ಕಡೆ ಸರಿಯಲು ಪ್ರಾರಂಭಿಸುವುವು. ಈ 
ತ 


೩೪ ವಿಜ್ಞಾ ನ ಕರ್ಣಾಟಕ 


ಬಗೆಯ ಸ್ರಕೃ ತಿಕಾರ್ಯವು ಅಭಾವಸೂಚಕವಾದರೆ, ಬಿಸಿವಾಯುಗುಣದಿಂದೆ ಉತ್ತ ರ 


ಧ್ರುವದಲ್ಲಿ 1% ಮ ನೌಕಾಯಾನಕ್ಕೂ ಮತ್ತು ಆ ಪ್ರದೇಶದ ದಕ್ಷಿಣಭಾಗಗಳ 


ಅಭಿವೃದ್ಧಿಗೂ ಅನುಕೂಲವಾಗಬಲ್ಲದು. ಶೀತ ಮತ್ತು ತೇವ ಪ್ರ ದೇಶಗಳಲ್ಲಿ ಸಾಗುವಳಿ 
ಹೆಚ್ಚಾ Fe ಇದು ಪ್ರಕೃತಿಯ ಫಲಪ್ರದ ರಚನಾತ್ಮಕ ಕಾರ್ಯ ಸೂಚಕ 


ಘಮ 


ವಾಯುಗುಣದಲ್ಲಿ ಶೀಘ್ರಗತಿಯಲ್ಲಿ ಉಷ್ಣ ವೇರುವುದು ಒಳ್ಳೆಯದಲ್ಲ. ಇದನ್ನು ' 
ತಡೆಗಟ್ಟ ಲು ಹಲವಾರು ಮಾರ್ಗಗಳಿಂದ ಸಾಧ್ಯವೆಂದು ತಜ್ಞ ರು ಸೂಚಿಸಿದ್ದಾರೆ. ಈ 


ದೃಷ್ಟಿ ಯಲ್ಲಿಯೇ ಸೋವಿಯತ್‌ ಒಕ್ಕೂಟದ ಜಲ ಮತ್ತು ವಾತಾವರಣ ಶಾಸ್ತ್ರ 


ವಿಭಾಗ0ವರು ಈಗಿರುವ ವಾಯುಗುಣ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಒಂದು ' 


ವ್ಯವಸ್ಥೆ ಯನ್ನೂ ತಯಾರಿಸಿದ್ದಾರೆ. ವಾಯುಮಂಡಲದ ಕೆಳಭಾಗದಲ್ಲಿ ಬಕಾ 
(ಅಗ್ನಿ ಸರ್ವತದ ಬೂದಿ ಇತ್ಯಾದಿ) ಗಳ ಅಂಶವನ್ನು ಹೆಚ್ಚಿ ಸುವುದೇ ಈ ವ್ಯವಸ್ಥೆಗೆ 
ಆಧಾರ. ಇದರಿಂದ ವಾತಾವರಣ ತಂಸಾಗುವುದೂ 00 ««ಬಿಸಿ ಮನೆ” ಅಥವಾ 
""ಗಾಜಿನ ಮನೆ'' ಪರಿಣಾಮಕ್ಕೆ ವ್ಯತಿರಿಕ್ತ ವಾಗುವುದು. ಉ ಉದಾಹರಣೆಗೆ, ಉತ್ತರಾರ್ಧ 
ಗೋಳದಲ್ಲಿ ವಾಯುಮಂಡಲದ ಸರಾಸರಿ ಉಷ್ಣಾಂಶ ಇನ್ನು ಹತ್ತು-ಹನ್ನೆರಡು ವರ್ಷ 
ಗಳಲ್ಲಿ ಸುಮಾರು ಅರ್ಥ ಡಿಗ್ರಿಯಷ್ಟು ಹೆಚ್ಚುವುದೆಂದು ಅಂದಾಜುಮಾಡಲಾಗಿದೆ. 
ಈ ರೀತಿ ಆಗದಂತೆ ತಡೆಯಲು ಊರ್ಧ್ವ ವಾಯುಮಂಡಲ ( ವಾಯುಮಂಡಲದ 


ಮೇಲ್ಪದರ (stratosphere)] ವನ್ನು ಸೇರುವ ಸೂರ್ಯನ ಒಟ್ಟು ಶಾಖ ಪಸರಣೆ. 


ಯಲ್ಲಿ ಶೇಕರೆ 1ರ ೨/10ರಷ್ಟು ಭಾಗ ಕಡಿಮೆ ಮಾಡಬೇಕು. ಈ ಕಾರ್ಯ ಸಾಧನೆಗೆ 


ವಾಯುಮಂಡಲದ ಮೇಲ್‌ಸ್ತರದ ಸೌರಶಕ್ತಿಯನ್ನು ಶೋಧಿಸುವ ಒಟ್ಟು ಏರೊಸಾಲ್‌ 


ದ್ರವ್ಯರಾಶಿಯನ್ನು ಉತ್ತರಾರ್ಧಗೋಳದಲ್ಲಿ 600,000 ಟನ್‌ಗಳಷ್ಟು ಹೆಚ್ಚಿಸಬೇಕು. 


dS 


ಕ ತುಸ 


ಇದನ್ನು ಸುಲಭ ಹಾಗೂ ಶೀಘ್ರವಾಗಿ ಸಾಧಿಸುವುದೆಂದರೆ, ಹಲವಾರು ದಶಸಾವಿರ | 
ಟನ್‌ಗಳಷ್ಟು ಗಂಧಕವನ್ನು ಪ್ರತಿವರ್ಷ ವಾಯುಮಂಡಲದಲ್ಲಿ ಉರಿಸುವುದು, ಇದರಿಂದ ' 


ಉತ್ಪತ್ತಿ ಆ ಸಲ್ಪರ್‌” ಕಿ ಟಿಕೆ ಕ್ಲೈಡ್‌ ಗಾಳಿಯಲ್ಲಿರುವ ತೇವಾಂಶವನ್ನು ಹೀರಿಕೊಂಡು 
ಗಂಥಕಾಮ್ಸ ವಾಗುವುಡು. ಈ ಕ್ರಿಯೆಯ ಪರಿಣಾಮವಾಗಿ ಉತ್ತ ರಾಧ | 
ಗಾಳಿಯ ಸರಾಸರಿ ಉಷ್ಣಾಂಶ ಶೇಕಡ 1ರ ಹಲವು ದಶಮಾಂಶ ಭಾಗಗಳಷ್ಟು ಇಳಿಮುಖ 
ವಾಗುವುದು, ಹೆಚ್ಚಿನ ಅಕ್ಸಾಂಶಗಳಲ್ಲಿ ಉಷ್ಣಾಂಶವು ಅತಿ ಕಡಮೆಯಾಗುವ ಸಂಭವವೂ 


ಕಟ್‌ 


ಇದೆ. ಉಷ್ಣವಲಯದಲ್ಲಿಯ ಅನೇಕ ಖಂಡಗಳಲ್ಲಿ ಮಳೆ ಹೆಚ್ಚುವುದು. ವಾತಾವರಣ ' 


ಈರೀತಿ ಸುಧಾರಿಸುವುದರಿಂದ ಧಾನ್ಯ ಮತ್ತು ಇತರ ಸಿ ಬೆಳೆಗಳ ಇಳುವರಿ 
ಹೆಚ್ಚು ವುದು. 

ಹವಾಮಾನ ಬದಲಾವಣೆಯು ಅನೇಕ ರಾಷ್ಟ್ರಗಳ ಎವನಾರಕು ಆಸಕ್ತಿ 
ಗಳಿಗೂ ಬಾಧಕವಾಗಬಲ್ಲದು. ಆದ್ದರಿಂದಲೇ ಮಾನವ-ಸ್ವಾಧೀನ ಹವಾಮಾನದ 
ಹತೋಟ ವ ಸವಸ್ಥೆಯಿಂದ ಆಗುವ ಪ್ರಚಂಡ ಆರ್ಥಿಕ ಪರಿಣಾಮಗಳನ್ನು ಸಾಕಷ್ಟು 


ಭೂಮಂಡಲದ ಪರಿಸರ ೩೫ 


ವೈಜ್ಞಾನಿಕ, ತಾಂತ್ರಿಕ ಮತ್ತು ರಾಜಕೀಯವಾಗಿ ವಿವೇಚಿಸದಿದ್ದಲ್ಲಿ ಈ ಬಗೆಯ 
ಕಾರ್ಯಕ್ರಮವನ್ನು ಯೋಚಿಸಲೂ ಸಹ ಸಾಧ್ಯವಿಲ್ಲ, 

ಭೂಮಂಡಲದ ಪರಿಸರ ಸಮಸ್ಯೆಗಳ ವ್ಯಾಪ್ತಿ ಅಂತರ ರಾಷ್ಟ್ರೀಯವಾದದ್ದು. 
ಈ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನ ಹೆಲವಾರು ರಾಷ್ಟ್ರ ವಿಜ್ಞಾನಿ 
ಗಳ ಸಹಕಾರವಿಲ್ಲದೆ ಯೋಚಿಸುವಂತೆಯೇ ಇಲ್ಲ. ದಿಸೆಯಲ್ಲಿ ಎಲ್ಲ ರಾಷ್ಟ್ರಗಳ 
ಹವಾ ಇಲಾಖೆ ಸಂಪರ್ಕವಿರುವ ಪವನ pT ಗ ಈಗಾಗಲೇ 

ತ್ವಕ್ಕೆ ಬಂದು ಹಲವಾರು ಕಾರ್ಯ ಚಟುವಟಿಕೆಯ ಯೋಜನೆಗಳನ್ನು ರೂಪಿಸಿ 
ಟ್‌ ಇತ್ತೀಚೆಗೆ ಈ ಸಂಸ್ಥೆಯ ಹಲವಾರು ಸಭೆಗಳಲ್ಲಿ ವಿಶ್ವವಾತಾವರಣ 
ಬದಲಾವಣೆಯ ವಿಷಯಗಳಿಗೇ ಪ್ರಾಧಾನ್ಯತೆ ನೀಡ್ಕಿ ಅನೇಕ ಜು ಗಳನ್ನು 
ಸೂಚಿಸಿದೆ. ಭವಿಷ್ಯತ್‌ನ ಹವಾಮಾನ ಬದಲಾವಣೆಗಳ ಬಗ್ಗೆ ಎಚ್ಚರಿಸುವ ತಜ್ಞರ 
ಸಲಹೆಗಳನ್ನು ನೀಡುತ್ತಿದೆ. ಅವುಗಳಲ್ಲಿ ಹವಾಮಾನದ ಮೇಲೆ ಮಾನವ ಕ್ರೈಯೆಗಳ 
ಪರಿಣಾಮವೂ ಒಂದು. 


ಸ್ತುತ ದಾಖಲೆಗಳನ್ನು ಕ್ರೊಢೀಕರಿಸಿ ಸ್ಥೂಲವಾಗಿ ಹೇಳುವುದಾದರೆ, 
ತ ಉಷ್ಣವಲಯ ರಾಷ್ಟ್ರ ಗಳಲ್ಲಿ ಹವಾಬದಲಾ ಹೆಚ್ಚುತ್ತಿ ದೆ. 
ಉಷ್ಣಾ ೦ಶದ ಏರುಪೇರು ಮತ್ತು ಮಳೆಮಾದರಿಯಲ್ಲಿ ಬದಲಾವಣೆಗಳು ಸಾಕಷ್ಟು 
ತೀಕ್ಷ್ಣ ವಾಗಿಯೇ ಇನೆ. ಬರಗಾಲ ಅತಿದುರ್ಲಭವಾದ ಪಶ್ಚಿಮ ಯೂಕೂ 
ಇತ್ತೀಚಿನ ಬರಗಾಲವು ““ವಾತಾವರಣಯಂತ್ರ'' ಇಂದು ಮ ಕುಲಕ್ಕೆ ಪೋಷಕ 
' ವಾಗಿ ಕಾರ್ಯ ನಿರ್ವಹಣೆ ಮಾಡುತ್ತಿಲ್ಲವೆನ್ನುವುದಕ್ಕೆ ಸಾದೃ ಶಸೂಚಕವಾಗಿದೆ. ಈ 
ಸಂದಿಗ ಪರಿಸ್ಥಿ ತಿಯನ್ನು ಎದುರಿಸಿ ಪ್ರತಿಕೂಲ ಹವಾ ಬದಲಾವಣೆಗಳನ್ನು ತಡೆಯುವ 
ರಿಂತಿ- ನೀತಿಗಳನ್ನು ಬೆಳಸುವುದರಲ್ಲಿ ಅಂತರರಾಷ್ಟ್ರೀಯ ಸಹಕಾರ ಅತಿಮುಖ್ಯವಾಗಿದ್ದು, 
ಮುಂದುವರೆದ ದೇಶಗಳು ಈ ಸ ಸಮಸ್ಯೆಗಳ ವಿಚಾರ. ವಿಮರ್ಶೆಗಳಲ್ಲಿ ಸಹಭಾಗಿಗಳಾಗ 
ಬೇಕು, ಅಂತರ ರಾಷ್ಟ್ರಿ €ಯ ಸೌಹಾರ್ದ, ಸಮನ್ವಯ, ಸಹೆಕಾರಗಳು ಏರ್ಸ್ಪಡುತ್ತಿ ರುವ 

ಇಂದಿನ ಸಂಸ್ಥಿತಿಯಲ್ಲಿ ಈ ಆಗಾಧ ಸಮಸ್ಯೆಯು ಈ ಶತಮಾನದ ಅಂತ್ಯದ ವೇಳೆಗೇ 
ಸೂಕ್ತರೀತಿಯಲ್ಲಿ ಬಗೆಹರಿಯುವುನೆಂದು ಆಶಿಸೋಣ, 


ನಿಮಗೆ ತಿಳಿದಿರಲಿ; 


ಸೌರವ್ಯೂಹ 
ಸೌರವ್ಯೂಹದ ಕೇಂದ್ರವೇ ಸೂರ್ಯ, ಇದಕ್ಕೆ ಅತ್ಯಂತ ಹತ್ತಿರವಿರುವ ಗ್ರಹವೇ : 
ಬುಧ, ಇದಕ್ಕೂ ಸೂರ್ಯನಿಗೂ ಇರುವ ದೂರ 58 ಮಿಲಿರ್ಯ ಕಿ.ಮಾ. 


ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಅಂದರೆ 5896 ಮಿಲಿರ್ಯ ಕೆ.ಮಾ. 
ಅಂತರದಲ್ಲಿ ಪ್ಲೂಟೋ ಗ್ರೆ ಹವಿದೆ. 


ಭೂಮಿಗೂ ಸೂರ್ಯನಿಗೂ ಇರುವ ಅಂತರ 150 ಮಿಲಿರ್ಯ ಕಿ. ಮಾ. 


ಸೌರವ್ಯೂಹದ ` ಗ್ರಹಗಳಲ್ಲೆಲ್ಲಾ ಅತ್ಯಂತ ಹೆಚ್ಚಿನ ವ್ಯಾಸ 142,700 
ಕಿ.ಮಾ. ಗುರು ಗ್ರಹಕ್ಕಿರುವುದಾಗಿ ತಿಳಿದುಬಂದಿದೆ. 


ಅತಿ ಕಡಮೆ ವ್ಯಾಸವೆಂದರೆ, 4,840 ಕಿ.ವಿತಾ. ಇದನ್ನು ಬುಧ ಗ್ರಹದಲ್ಲಿ 
ಕಾಣಬಹುದು. 


ನಮ್ಮ ಭೂಮಿಯ ವ್ಯಾಸ 12,756 ಕಿ.ಮಾ. 


ಡಾ. ಫಿ. ಜಿ. ರಾಮಪ್ಪ 


ಧಾತುಗಳ ವ್ಯವಸ್ಥಿತ ನಾಮಕರಣ 


": ಮಾನವನ ಜಾ ನವು ಅಗಾಧವಾಗಿ ಬೆಳದಿದೆ. ಅದರಲ್ಲೂ ವೈಜ್ಞಾ ನಿಕ ಜಾ ನಿನ 
ಅಪಾರ. ಅವರ. ಬೆಳವಣಿಗೆ ತೀವ್ರಗತಿಯಲ್ಲಿ ಮುಂದುವರಿದಿದೆ. ಹೀಗೆ ಬೆಳೆದ ಜ್ಲಾ ಚ 
ಭಂಡಾರವನ್ನು ಒಂದು ವ್ಯವಸ್ಥಿತ ವರ್ಗೀಕರಣ ಮಾಡುವುದೂ ಸಮರ್ಪಕವಾಗಿಲ್ಲ. 
ಜಾ ಸ್ಲಿನಾರ್ಜನೆಗೆ ಮತ್ತು ಸಂಶೋಧನೆಗೆ ಅನುಕೂಲವಾಗುವಂತೆ ವಿಜ್ಞಾ ನಾನವನನ್ನು ವಿಭಾಗ 
ಗಳನ್ನಾಗಿ ಮಾಡಿದ್ದಾರೆ. ವಿಜ್ಞಾ ನದ ಎಲ್ಲ ಶಾಖೆಗಳಲ್ಲೂ ನಾಮ | ಮಾಡುವುದು 


ಸಾಮಾನ್ಯ ವಾಗಿ ಅವಿತ ಅಲ್ಲದೆ ವಿಜ್ಞಾ ನಿಗೆ ತಿಳಿಯದ ಲ್ಯಾಟಿನ್‌ ಭಾಷೆಯಕಡೆ 
" ಒಲವು ಹೆಚ್ಚ ವೈಯಕ್ತಿ ಪ್ರ ಧಾತುವಿನ ಹೆಸರು ಒಂದು ಭಾಷೆಗಿಂತ ಇನ್ನೊಂದು 


ಭಾಷೆಯಲ್ಲಿ ವ ತ್ಯಾಸವಾಗಿರುವುದು ಸರ್ವೇಸಾಮಾನ್ಯ, ಹೀಗಾಗಿ: ನತದೃ ಸ್ಟ ಯುವ 
ವಿಜ್ಞಾನಿ ರಿಯತಕಾಲಿಕ ಕೋಷ್ಟ ಕದಲ್ಲಿನ ಧಾತುಗಳ ಹೆಸರುಗಳನ್ನು ಚ ಅಥವಾ 


| ನಾಲ್ಕು ಭಾಷೆಗಳಲ್ಲಿ 3. ಕೊಂಡಿಕಳೇಕಾಗುತ. ದೆ. ಇದಲ್ಲದೆ ಅಸಂಖ್ಯಾತ ಸಂಯುಕ್ತ 


ಗಳ ಹೆಸರುಗಳನ್ನೂ ನೆನನಿಡಬೇಕಾಗುತ್ತದೆ. ಆದುದರಿಂದ ಅಂತರರಾಷ್ಟ್ರೀಯ 
ಮಟ್ಟ, ದಲ್ಲಿ ವೈಜ್ಞಾ ಜಃ ನಾಮಕರಣವೂ ಸೇರಿದಂತೆ ವಿಜ್ಞಾ ನದ ಹೆಲವು ವ್ಯವಸ್ಥೆ ಗಳನ್ನು 
3 ಸರ್ಣವಾಗಿ ಪುನರ್‌ವ್ಯವಸ್ಥೆ ಗೊಳಿಸುವುದು ಶೀರ್ಥವಾಗಿ ಆಗಬೇಕಾಗಿದೆ. ಅದರಲ್ಲೂ 
ಮುಖ್ಯವಾಗಿ ರಾಸಾಯನಿಕ ನಾಮಕರಣ ಆಗಬೇಕಾದುದು ಅಗತ್ಯ. 

ಯಾವುಜೀ ವರ್ಗೀಕರಣದ ವ್ಯವಸ್ಥೆ ಸಾಧಾರಣವಾಗಿ ಎಲ್ಲಾ ಪ್ರಮುಖ ಭಾಷೆ 
ಗಳವರೂ ಒಪ್ಪಿ ಕೊಳ್ಳು cer ಈ ದಿಶೆಯಲ್ಲಿ ಸಂಖ್ಯೆಯು ಬಹುಶಃ 
ಐಕ್ಯತಾದೃಸ್ಟಿ 8 ora ಸಂಖ್ಯೆಯ ಜೊತೆಗೆ ಮಿತವಾಗಿ 


ರೋಮನ್‌ ಅಕ್ಷರಗಳನ್ನು ಬಳಸಿಕೊಳ್ಳಬಹುದು, ಈ ವ್ಯವಸ್ಥೆಯು ಖಗೋಳಶಾಸ್ತ್ರ, 


ಸಸ್ಯಶಾಸ್ತ್ರ ಮತ್ತು ಪ್ರೌಜಿಶಾಸ್ತ್ರ ಗಳಲ್ಲಿ ಉಪಯೋಗವಾಗಬಲ್ಲದು, ರಸಾಯನ 
ವಿಜ್ಞಾ. ನದಲ್ಲಾ ದರೂ ಸಂಖ್ಯೆಗಳ ಬಳಕೆ ಆಗಲೇ ಸಾಮಾನ್ಯವಾಗಿರುವ ನಿಚಾರ. 
ಉದಾ: ಧಾತುಗಳ ಕ್ರಮಬದ್ಧ ವರ್ಗೀಕರರ್ಣದಲ್ಲಿ ಅದರಲ್ಲೂ ನಿಯಶಕಾಲಿಕ 
ಕೋಷ,ಕದಲ್ಲಿ ಪರಮಾಣು ಸಂಖ್ಯೆಯ ರೂಪದಲ್ಲಿ ಸಂಖ್ಯೆಯ ಬಳಕೆಯಿರುವುದು 


" ಎಲ್ಲರಿಗೂ ತಿಳಿದಿರುವ ವಿಚಾರ, 


ಸ ವಿಜ್ಞಾನ ಕರ್ಣಾಟಕ 


ಇದುವರೆಗೆ 105 ಧಾತುಗಳನ್ನು ಕಂಡುಹಿಡಿದಿದ್ದಾರೆ. ರಾಸಾಯನಿಕ ವಿಜ್ಞಾನದ 
ವಿದ್ಯಾರ್ಥಿ ಇವುಗಳ ಹೆಸರುಗಳನ್ನು ಪರಿಚಯ ಮಾಡಿಕೊಂಡಿರಬೇಕಾದುದು ಅವಶ್ಯಕ. 
ಇಲ್ಲಿ ನರಮಾಣು ಸಂಖ್ಯೆ ಗೌಣ. ಧಾತುಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ, 
ಇರುವುದು ಹಾಗೂ ಅವುಗಳೆಲ್ಲದರ ಹೆಸರುಗಳನ್ನು ಜ್ಞಾ ಪಕದಲ್ಲಿಟ್ಟು ಕೊಳ್ಳುವುದೂ 
ಒಂದು ಸಮಸ್ಯೆಯಾಗಬಹುದು. ಇತ್ತೀಚೆಗೆ ಡಬ್ಬಿನ್‌ನ ತಾಂತ್ರಿಕ ಕಾಲೇಜಿನ 
ರಸಾಯನ ವಿಜ್ಞಾನದ ಪ್ರಾಧ್ಯಾಪಕರೂ ಮತ್ತು ವಿಭಾಗ ಮುಖ್ಯರೂ ಆದ ಡಾ||: 
ಇ. ಜೆ. ರೊಥರಿಯವರು ಧಾತುವಿನ ಪರಮಾಣುಸಂಖ್ಯೆಯನ್ನೇ ಆ ಧಾತುವಿನ ಅಂತರ 
ರಾಷ್ಟ್ರೀಯ ಹೆಸರೆಂದು ಪರಿಗಣಿಸಬೇಕೆಂಬ ಸಲಹೆ ಮಾಡಿದ್ದಾರೆ. ' ಅವರ ಪ್ರಕಾರ 
ಜಲಜನಕವನ್ನು 0.1 (ಧಾತು ಒಂದು) ಎಂದೂ, ಆಮ್ಲಜನಕವನ್ನು £.8 (ಧಾತು 
ಎಂಟು) ಎಂದೂ ಯುರೇನಿಯಮ್‌ನ್ನು £.92 ಎಂದ್ಕೂ ಫರ್ಮಿಯಮ್‌ನ್ನ್ನು 5.100: 
ಎಂದೂ ಬರೆಯಲಾಗುವುದು. ಅನಂತರ ವೈಯಕ್ತಿಕ ಧಾತುವಿನ ಸಂಯುಕ್ತಗಳ 
ಗುಣಗಳನ್ನು ಚರ್ಚಿಸುವಾಗ ಅವಶ್ಯಕತೆ ಕಂಡುಬಂದರೆ ಮಾತ್ರ ವಿವರಣಾತ್ಮಕವಾಗಿ 
ಹಿಂದಿನ ಹೆಸರನ್ನು ಆಯಾ ದೇಶಭಾಸೆಯಲ್ಲಿ ತಿಳಿಸುವುದು ಸೂಕ್ತ, ಈ ಸಲಹೆಯನ್ನು 
ಒಪ್ಪಿಕೊಂಡಿದ್ದೇ ಆದರೆ ಈಗಿರುವ ದೀರ್ಫ ನಿಯತಕಾಲಿಕ ಕೋಷ್ಟಕವನ್ನು ಕೆಳಗೆ 
ತೋರಿಸಿರುವಂತೆ ಪುಟ್ಟದಾಗಿ ಬರೆಯಬಹುದು. 

ಈ ಹೊಸ ನಾಮಕರಣ ಪದ್ಧತಿಯು ಸರಳವೂ, ಸುಲಭವೂ ಆಗಿರುವುದು : 
ಸುಸ್ಪಷ್ಟ, ವಿರಳಧಾತುಗಳ ಕವಚಗಳಲ್ಲಿರುವ ಸಂಖ್ಯೆಯನ್ನು ಕಳೆದು ಧಾತುವಿನ 
ಸ್ಥಾನ, ನೆಲೆನ್ಸಿ, ವೈದ್ಯುತ ಖಣತ್ವ ಇತ್ಯಾದಿಗಳನ್ನು ನೇರವಾಗಿ ಅತಿಶೀರ್ಫದಲ್ಲಿ ಲೆಕ್ಸು ' 
ಹಾಕಬಹುದು, ರೂಢಿಯಲ್ಲಿರುವ ರಾಸಾಯನಿಕ ಸಂಕೇತ ಮತ್ತು ಸೂತ್ರಗಳ ಬದಲು | 
ಸಂಖ್ಯೆ ವಿಧಾನದಿಂದ ಅವುಗಳನ್ನು ಬರೆಯುವುದು ಅನಿವಾರ್ಯವಾಗುತ್ತದೆ, ಉದಾ; ' 
ಸಂಖ್ಯೆಯ ವಿಧಾನದಲ್ಲಿ ಅಣುಸೂತ್ರವನ್ನು ' ಕೆಲವು ಸರಳ ಸಂಯುಕ್ತಗಳಿಗೆ ಹೀಗೆ ' 
ಬರೆಯಬಹುದು : | 


ಸಂಯುಕ್ತ ರೂಢಿಯಲ್ಲಿರುವ ಸಂಖ್ಯೆಯ ವಿಧಾನದಲ್ಲಿ ' 
ಅಣುಸೂತ್ರ ಅಣುಸೂತ್ರ 
ನೀರು ೫.೦ 1.8 
ಸಲ್ಫೂರಿಕ್‌ ಅಮ್ಲ 1೫,50, 1, 16, 8, 
/ ಹೈಡ್ರೊಕ್ಲೋರಿಕ ಆಮ್ಲ 101 ಜಾ Fs 
ಉಪ್ಪು NaCl 11, 17 
ಬೆನ್‌ಜೀನ್‌ CH, ರ್ಯ, 1 


ಸಂಖ್ಯೆಗಳೇ ಹೆಚ್ಚಾಗಿರುವ ಈ ಪದ್ಧತಿಯಲ್ಲಿ ಸೂತ್ರ ಮತ್ತು ರಾಸಾಯನಿಕ 
ಸಮಿಾಸಾಕರಣಗಳನ್ನು ಬರೆಯುವಾಗ ಅನಾವಶ್ಯಕ ಅಡಚಣೆ ತಲೆದೋರುವುದು 


ರ್ಗ 


ಧಾತುಗಳ ವ್ಯವಸ್ಥಿತ ನಾಮಕರಣ ತ್ನ 


ಸಹಜ, ಇದು ಗಮನಾರ್ಹವಾದುದು, ಈ ಪದ್ಧತಿಗೆ ಪ್ರಬಲ ಆಕ್ಷೇಪಣೆ ಎಂದರೆ-- 


ಸಂಖ್ಯೆಯ ವಿಧಾನದಲ್ಲಿ ಸಂಖ್ಯೆಯ ಸೂತ್ರವನ್ನು ಅಜಾಗುರುಕತೆಯಿಂದ ಬರೆದಾಗ 


ಅದನ್ನು ಓದಿ ಅರ್ಥಮಾಡಿಕೊಳ್ಳದೆ ಇರಬೇಕಾಗಬಹುದು-ಎಂಬುದು, ಈ ಅಂಶವನ್ನು 


' ಅಲಕ್ಷಿಸುವಂತಿಲ್ಲ. ಏಕೆಂದರೆ ನಾವು ಕೈಬರಹದಲ್ಲಿಯೇ ನಮ್ಮ ವ್ಯವಹಾರಗಳನ್ನು 


ಹೆಚ್ಚಾಗಿ. ನಡೆಸುತ್ತೇವೆ. ಅದರಲ್ಲೂ ಬರವಣಿಗೆ ಅಸ್ಪಷ್ಟವಾಗಿರುವ ಸಂಧರ್ಭಗಳೇ 
ಹೆಚ್ಚಾಗಿರುವ ಸಾಧ್ಯ ತೆಯುಂಟು. ಆದಕೆ ಇದೇ ಪರಿಸ್ಥಿತಿ ಮುಂದುವರಿದೀತು ಎಂಬ 
ಭಯಬೇಕಿಲ್ಲ ಗಣಕಗಳ ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಈ ದಶಕದಲ್ಲಿ 
ಸಂಖ್ಯೆ ನಿಧಾನವೇ ಸೂಕ್ಕವಾಗಬಲ್ಲದು, 


ಸಾವಯವ ಸಂಯುಕ್ತಗಳ ವರ್ಗೀಕರಣ : ಸಾವಯವ ಸಂಯುಕ್ತಗಳಲ್ಲಿ 
ಕಾಣುವ ಹೋಮಲಗಸ್‌ ಶ್ರೇಣಿಯು ಈ ಹೊಸ ಸಂಖ್ಯೆ ಪದ್ಧತಿಯ ಉಪಯೋಗಕ್ಕೆ. 
ಒಂದು ಅಮೋಘವಾದ ಅವಕಾಶವನ್ನು ಒದಗಿಸಿದೆ. ಉದಾ: ಆಲ್ಫ್ರೇನ್‌ ಶ್ರೇಣಿಯನ್ನು 
ತೆಗೆದು ಕೊಳ್ಳಿ. ಇದು ೧-16 ಮತ್ತು b-14 ಇರುವ ಗಣಿತ ಶ್ರೇಣಿ 
(arithmetic progression). ಆದುದರಿಂದ ಈ ಸಂಯುಕ್ತಗಳನ್ನು 07], 2, 
3, 4........]] ನಿಂದ ಹೆಸರಿಸಬಹುದಾಗಿದೆ. ಪ್ರಥಮ, ದ್ವೀತಿಯಾ, ತೃತೀಯ 


ಗುಣಗಳನ್ನು ಸಂಬಂಧಪಟ್ಟಿ ಸಂಖ್ಯೆಯಿಂದ ಸೂಚಿಸಬಹುದು, ಹೀಗೆ ಮಿಥೇನ್‌ 


ಆಲ್ಮ್ರೇನ್‌ 1 ; ಎಥಿಲೀನು ಅಲ್ಕೀನ್‌ 1 ಮತ್ತು ಅಸಿಟಲೀನು ಆಲ್ಪೈನ್‌ I. 


ಮುಂದಿನ ಬೆಳವಣಿಗೆ : ಸಂಖ್ಯೆ ಪದ್ಧತಿಯ ನಾಮಕರಣದ ಪ್ರಯೋಜನ 


ಗಳನ್ನು ಅವಲೋಕಿಸುವಾಗ ರೋಮನ್‌ ಅಕ್ಷರಗಳನ್ನು ಬಳಸದೇ ಇರುವ ಭಾಷೆಗಳ 


ಅವಶ್ಯಕತೆಯನ್ನೂ ನಾವು ಗಮನದಲ್ಲಿಟ್ಟು ಕೊಳ್ಳ ಬೇಕಾಗುತ್ತದೆ. ರಷ್ಯಾದಲ್ಲಿ 
ರಸಾಯನ ವಿಜ್ಞಾನದ ಭೋಧನ ಕ್ರಮದಲ್ಲಿ ಸೈರಿಲಿಕ್‌ (Cyrillic) ಮತ್ತು 
ರೋಮನ್‌ ಅಕ್ಷರಗಳೆರಡನ್ನೂ ಬಳಸುವ ಸಾಧ್ಯತೆ ಇದೆ. ಆದುದರಿಂದ ಅಲ್ಲಿ ಸಂಖ್ಯೆ 
ವಿಧಾನವು ಬಳಕೆಯಲ್ಲಿ ಬರುವುದರಲ್ಲಿ ಸಂದೇಹವಿಲ್ಲ. 

ಸಂಖ್ಯೆಗಳ ಬಗ್ಗೆ ಮಾನವ ಸಹಜವಾದ ದ್ವೇಷ ತಾಳಿದ್ದಾರೆ, ಆದರೆ ಸಂಖ್ಯೆಗಳಿ 
ಗಿಂತ ಅಕ್ಷರಗಳನ್ನೂ ಪದಗಳನ್ನೂ ಬಳಸಲು ಮನುಷ್ಯ ಸಹೆಜವಾಗಿ ಇಚ್ಛೆಸುತ್ತಾನೆ. 
ಉದಾ: ಟಿಲಿಫೋನ್‌ ಸಂಖ್ಯೆಯನ್ನು ನೆನಪಿನಲ್ಲಿಟ್ಟು ಕೊಳ್ಳುವುದನ್ನು ಶಾಪವೆಂದೇ 
ಪರಿಗಣಿಸುತ್ತಾನೆ. ಆದರೆ ವಿಜ್ಞಾನದ ಬೆಳವಣಿಗೆ ಅಪಾರವಾದುದು. ದಿನೇ ದಿನೇ 
ಬೈಜ್ರಾನಿಕ ಜ್ಞಾನಭಂಡಾರ ಹೆಚ್ಚಾಗುತ್ತಿರುವ ಕಾಲದಲ್ಲಿ ಗಣಕಗಳ ಪಾತ್ರ 


ಫಿ 
ಅಧಿಕವಾಗುತ್ತಿರುವ ಈ ದಶಕದಲ್ಲಿ, ಧಾತುಗಳ ಹೆಸರುಗಳನ್ನು ಗಣಕಗಳಿಗೆ ನೀಡುವ 


ಬದಲು ಸಂಖ್ಯೆಗಳನ್ನು ನೀಡುವ ದಿನ ದೂರವಿಲ್ಲವೆಂದು ಭಾವಿಸಬಹುದು. 


ಆಧಾರ; Prof. ೧. ೫. Rothery, “Systematic nomenclature of 


elements”, Chem Brit., 1968, 4, 121. 


ಹ 


ಳಾ 


—— | 


IL 0/ 69 89 (9 99099199 09 29 19 09 69 8 ಊಟಇಥಿಸಿಯೊ (9) 


ದಾನಾ 


ET ae RR EN EAN ಬ ಭಿ ಬು? ure Box opty (0) 

EP RR A J NS EE TA a OE ॥ಿ ಬು? ue Roy cope (ಐ 

೪೫ 0 9h 0೫ ಡಿ 1) 0 6 MR ಆಜಂ 092 (T) 

REE ATE ಗ ಜಳ ಕ್‌ Gee RE ee ue Ror 81 (1) 
(88 L8 


ES 


dy EN TRI IS EES 
ಖಂ (ರ ಜ್ರ (017065 (0 'ಓ(' 
SN ಇಓ. ೫. ಇಳ. ೮ 
MS a 
OF 5 SOS AE ಕಾಯ ಟಟ 


pd 


೫ | [Ke 
೩ ೫2೮೪ ೩೦೭೬೩೩೧೧೦೮ ೧0೬ 


ಜಿ. ಟಿ. ನಾರಾಯಣರಾವ್‌ 


ಭವಿಷ್ಯದಲ್ಲಿ ಆಕಾಶಯುುಗ 


ಆಕಾಶಯಾನದ ವಾಹನ ರಾಕೆಟ್‌, ವಿಮಾನದಂತೆ ಇದು ಕೂಡ ತನ್ನ ಚಲನೆಗೆ 
ಬೇಕಾಗುವ ಶಕ್ತಿಯನ್ನು ಇಂಧನದಹನದಿಂದ ಪಡೆಯುತ್ತದೆ. ಆದರೆ ವಿಮಾನದಲ್ಲಿ 
ಇಂಧನ ಉರಿಯಲು ಬೇಕಾಗುವ ಆಕ್ಸಿಜನ್‌ ಪರಿಸರದ _ ವಾಯುಮಂಡಲದಿಂದ 
ಯಥೇಚ್ಛವಾಗಿ ಪೂರೈಕೆ ಆಗುವುದು. ಅಲ್ಲದೇ ವಿಮಾಕ ಹಾರಲು ವಾಯು 
ಮಾಧ್ಯಮ ಅವಶ್ಯ - ಜೋಣಿ ತೇಲಲು ನೀರಿನ ಮಾಧ್ಯಮ ಅವಶ್ಯವಾಗುವಂತೆ. 
ಹೀಗಾಗಿ ವಾಯುಮಂಡಲದ ಆಚೆಗೆ ವಿಮಾನಸಂಚಾರ ಅಸಾಧ್ಯ. ರಾಕೆಟ್‌ ಆದರೋ 
ಆಕ್ಸಿಜನ”ಸಹಿತವಾದ ಇಂಧನವನ್ನು ಒಯ್ಯುವುದರಿಂದ ಅದರಲ್ಲಿ ಇಂಥನದಹನ 
ವಾಯುಮಂಡಲವನ್ನು ಅವಲಂಬಿಸಿಲ್ಲ. ರಾಕೆಔನ ಒಳಗೆ ಉತ್ಪನ್ನವಾಗುವ ದೈತ್ಯಬಲ 
ಗಳು ಅದನ್ನು ದಹನದಿಶೆಯ ನಿರುದ್ಧ ದಿಶಿಗೆ ತಳ್ಳು ವುದರಿಂದ ರಾಕೆರ್ಟ ಜಿಗಿಯಲು 
ವಾಯುಮಾಧ್ಯಮ ಅನಾವಶ್ಯಕ. ವಾಸ್ತವವಾಗಿ ಇದಿದ್ದರೆ ತೊಂದರೆಯೇ ಜಾಸ್ತಿ. 
ಎಂದೇ ಭೂಮಿಯಿಂದ ಮೇಲೆ ಸುಮಾರು 150 ಕಿಲೊಮೀಟರ್‌" ಆಜೆಗೆ ಆಕಾಶಯಾನ 
ಮಾಡಲು ರಾಕೆಟ್‌ ಉಪಯುಕ್ತ ವಾಹನವಾಗಿ ಮೈದಳೆದಿದೆ. 
ರಾಕೆಟ್‌ತಂತ್ರನಿದ್ಯೆಯ ಮೂಲಪುರುಷರು ಇಬ್ಬರು; ಸೋವಿಯತ್‌ 
ಒಕ್ಕೂಟದ ಕಾನ್ಸ್‌ ಟ್ಯಾಂಟನ್‌ ತ್ಸಯುಲ್‌ಕುವ್ಸ್‌ ಕೀ _ ಇವರು 1857ರಿಂದ 
1935ರವರೆಗೆ ಬಾಳಿದ್ದರು; ಅಮೆರಿಕದ ರಾಬರ್ಟ್‌ ಹುಚಿಂಗ್ಸ್‌ ಗೊಡಾರ್ಡ್‌- 
ಇವರು 1882ರಿಂದ 1945ರ ವರೆಗೆ ಬಾಳಿದ್ದರು. ತ್ಸಯುಲ್‌ಕುವ್ಸ್‌ ಕೀ ರಾಕೆಬನ 
ಭವಿಷ್ಯಸಾಧ್ಯತೆಗಳನ್ನು ಕನಸುಕಂಡು ಈ ಶತಮಾನದ ಆದಿಯಲ್ಲಿ ಪ್ರವಾದಿಯ 
ತೆರನಾಗಿ ಹೀಗೆ ಹೇಳಿದ್ದಾರೆ 4 ಮನುಷ್ಯನಿಗೆ ಭೂಮಿ ತೊಟ್ಟಿಲು ನಿಜ, ಆದರೆ ಸದಾ 
ಅವನು ಈ ತೊಟ್ಟಿಲಿಗೆ ಬಂಧಿತನಾಗಿ ಇರಬೇಕಾಗಿಲ್ಲ.'' 
ತ್ಸಯುಲ್‌ಕುವ್ಸ್‌ ಕೀಯವರ ಜನ್ಮ ಶತಾಬ್ಹಿಯ ವರ್ಷವೇ, ಅಂದರೆ 1957 
ರಲ್ಲಿ, ಮನುಷ್ಯದೂತ ಭೂಮಿತೊಟ್ಟಿ ಲಿನಿಂದ ಬಂಧನ ಕಡಿದು ಆಕಾಶಕ್ಕೆ ಸೀಮೋ 
ಲ್ಲಂಘನ ಮಾಡಿದ್ದು ಯೋಗಾಯೋಗವೇ ಸರಿ, ಪ್ರಸಂಚದ ಮೊತ್ತಮೊದಲ ಕೃತಕ 
ಉಪಗ್ರಹ ಸ್ರೂತ್ಲಿಕ್‌-1ರ (ಸಹಪ್ರವಾಸಿ ಎಂದು ಈ ಪದದ ಅರ್ಥ) ಯಶಸ್ವೀ 


೪೨ ವಿಜ್ಞಾನ ಕರ್ಣಾಟಕ 


ಉಡಾವಣೆಯೊಂದಿಗೆ ಆಕಾಶಯುಗ ಸ್ವಪ್ನಲೋಕದಿಂದ ವಾಸ್ತವ ಪ್ರಪಂಚಕ್ಕೆ 


ಇಳಿಯಿತು. 


1957ರಿಂದ 1978ರ ತನಕ ಸಾಧಿಸಲಾದ ಆಕಾಶವಿಜಯಗಳ ಪೈಕಿ ಹೆಸರಿಸ 


ಬೇಕಾದವು ನಾಲ್ಕು ; 

ಒಂದು, 1969ರಲ್ಲಿ ಮನುಷ್ಯ ಚಂದ್ರನಮೇಲೆ ಇಳಿದು ಕೊಂಚಕಾಲ ಅಲ್ಲಿ 
ತಂಗಿದ್ದು ಮತ್ತೆ ಭೂಮಿಗೆ ಯಶಸಿ ಯಾಗಿ ಮರಳಿದ್ದು, ನಿಜಕ್ಟೂ ಈ ನಡಿಗೆ ಒಬ್ಬ 
ಮನುಸ್ಯನಿಗೆ ಬಲು ಪು ಪುಟ್ಟ ಹೆಚ್ಚಿ ಆಗಿದ್ದರೂ ಮಾನವಜನಾಂಗಳ್ಳೆ ಹನುಮಂತ 
ನೆಗೆತನೇ ಆಗಿತ್ತು. ಅನ್ಯ ಆಕಾಶಕಾಯವೊಂದರಮೇಲೆ ಮನುಷ್ಯ ಬದುಕಿರಬಲ್ಲ 
ಎಂದು ಈ ವಿಜಯ ತೋರಿಸಿಕೊಟ್ಟಿತು, 

ಎರಡು, ಬಾನ್‌ಕಮ್ಮಟಗಳಲ್ಲಿ ಅಂದರೆ ಸ್ಟೈಲ್ಯಾಬ್ಸ್‌ಗಳಲ್ಲಿ ನಡೆಸಿರುವ 
ಪ್ರಯೋಗಗಳು. ಆಕಾಶದಲ್ಲಿ ಭೂಮಿಯನ್ನು ಪರಿಭ್ರ ಮಿಸುತ್ತಿ ದ್ದು ಅಲ್ಲಿನ ನಿರ್ವಾತ 
ದಲ್ಲಿ ವಿವಿಧ ವೈಜ್ಞಾ ನಿಕ ಪ್ರಯೋಗಗಳನ್ನು ಮಾಡಲು ನಿಯೋಜಿತವಾದ ಉಪಗ್ರಹಕ್ಕೆ 
ಬಾನ್‌ಕಮ್ಮಟವೆಂದು ಹೆಸರು. 19736೭ ಮೂವರು ಖೇಚರರು (ಅಂದರೆ 
ಗಗನಯಾತ್ರಿ ಗಳು) ಎಂಬತ್ತನಾಲ್ಕು ದಿವಸಗಳ ಕಾಲವೂ 1978ರಲ್ಲಿ ಬೇಕೆ ಮೂವರು 
ಖೇಚರರು ತೊಂಬತ್ತೆ ಫ್ರಿದು ದಿವಸಗಳ ಕಾಲವೂ ಬಾನ್‌ಕಮ್ಮಟಿಗಳಲ್ಲಿ ಇದ್ದು ಕೊಂಡು 
ವಿವಿಧ ಆಕಾಶಪ್ರ ಯೋಗಗಳನ್ನು ಮಾಡಿದರು, ಸ್ವತಃ ತಾವೇ ಹಲವಾರು ಪ್ರಯೋಗ 
ಗಳಿಗೆ ಈಡೂ ಆದರು. ಮನುಷ್ಯನ ದೇಹ ಮತ್ತು ಮನಸ್ಸು ಆಕಾಶದ. ಪ್ರತಿಕೂಲ 
ಸನ್ನಿವೇಶದಲ್ಲಿಯೂ ಸುಟಿಯಾಗಿ ವರ್ತಿಸಬಲ್ಲುವು ಎಂದು ಇದರಿಂದ ಸಿದ್ಧವಾಯಿತು. 

ಮೂರು, ರಟ್ಟುಗಳಿಕೆಗಳು ಅಥವಾ ಸಿ ಸನ್‌ ಆಫ್‌ ಬೆನಿಫಿಟ್ಸ್‌, ಅಂದರೆ ಆಕಾಶ 
ಯೋಜನೆಯ shen ಜನತೆಗೆ ಜಿಸಿಕಿತಿರುವ ಲಾಭಾಂಶಗಳು, ಇಂದು ಉಪ 
ಗ್ರಹಗಳು ಸಂಪರ್ಕಸಾಧನಗಳಾಗಿಯೂ ಹವಾವೀಕ್ಷಕನೇತ್ರ ಗಳಾಗಿಯೂ ಭೂಸಂಪ 
ನ್ಮೂಲಮೋಜಣೆಗಾರರಾಗಿಯೂ ಮನುಷ್ಯನ ದೈನಂದಿನ ಜೀವನಕ್ಕೆ ಪ್ರತ್ಯಕ್ಷ 
ಸಹಾಯಕಗಳಾಗಿವೆ. 

ನಾಲ್ಕು, ಅಂತರಗ ಗ್ರಹಯಾನ. ಸದ್ಯ ಮನುಷ್ಯ ಚಂದ ದ್ರನಿಂದ ಮುಂದಕ್ಕೆ 
ಹೋಗಿಲ್ಲವಾದರೂ ಅವನು "ತೇರಿಬಿಟ್ಟ ರುವ ಆಕಾಶನೌಕೆಗಳು ಶುಕ್ರ ಹಾಗೂ ಬುಧಗ್ರಹ 
ಗಳ ಮೇಲೆ ಬಿದ್ದಿವೆ, ಮಂಗಳದ ಮೇಲೆ ಮೆತ್ತಗೆ ಇಳಿದು ಚಿತ ಪರಿಸ್ಥಿತಿಗಳ ಬಗ್ಗೆ 
ತ ನೀಡಿವೆ. ಗುರುಗ್ರಹದ ಸರಹದ್ದನ್ನು ದಾಟ ಶನಿಸಾಮ್ರಾ ಜ್ಯದತ್ತ ಹೋಗು 

ತ್ತಿವೆ (1978), 

ಈ ತನಕ ಗಳಿಸಿರುವ ಅನುಭವವನ್ನೂ ಸಿದ್ಧಿಗಳನ್ನೂಗಮನಿಸಿ ಭವಿಷ್ಯದಲ್ಲಿ 
ಆಕಾಶಯುಗ ಹೇಗೆ ವಿಕಸಿಸಬೇಕು ಎ ಬಗ್ಗೆ ಮಜ ಸ್ವಿನಿಗಳು ಕೆಲವು ಯೋಜ 
ಗಳನ್ನು ಹಮಿ ಒಕೊಂಡಿದ್ದಾರೆ; ಪ್ರಚಲಿತ ತಂತ್ರ ವಶ್ಯ ಸ ಚೌಕಟ್ಟಿನ ಒಳಗೆ ಇವು 
ಸಾಧ್ಯ, ಎಂಬ ಭರವಸ ಅವರಿಗಿದೆ. 


ಕ 


cia amd a 


ಭವಿಷ್ಯದಲ್ಲಿ ಆಕಾಶಯುಗ ಳಿ 


| ಒಂದನೆಯದು, ಪ್ರಸಕ್ಕ ದಶಕ ಕೊನೆಗಾಣುವ ಮೊದಲು, ಅಂದರೆ 1980ಕ್ಕೆ 
" ಮೊದಲು, ಆಕಾಶಲಾಳಿ (ಸ್ಪೇಸ್‌ ಶಟಲ್‌) ಮಾಮೂಲೀ ಆಕಾಶ ಸಂಚಾರಸಾಧನ 
ವಾಗಬೇಕು, ಭೂಮಿಯ ಸುತ್ತ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಿರುವ ಉಪಗ್ರಹಕ್ಕೆ... 
ಅದು ಬಾನ್‌ಕಮ್ಮಟಿವಾಗಿರಬಹುದು, ವಿಹಾರಧಾಮವಾಗಿರಬಹುದು, ಸಂಪರ್ಕ 
ಸಾಧನವಾಗಿಬಹ:ದು - ನೆಲದಿಂದ ಖೇಚರರನ್ನು ಒಯ್ಯುವ ಮತ್ತು ಅದರಿಂದ 
ಖೇಚರರನ್ನು ನೆಲಕ್ಕೆ ಮರಳಿಸುವ ತುಂಡು ಸವಾರಿ ಸಾಧನವೇ ಆಕಾಶಲಾಳಿ. 
ಇದು ರಾಕೆಟ್‌ ಮತ್ತು ವಿಮಾನಗಳ ಸಂಕರ ಶಿಶು, ವಾಯುಮಂಡಲದಿಂದೆ 
ಆಚೆಗೆ ಬಲು ಎತ್ತರದಲ್ಲಿರುವ ಬಾನ್‌ಕಮ್ಮಟ ಇದರ ಲಕ್ಷ್ಯ. ಆದ್ದರಿಂದ 
ಇದರ ನೆಗೆತದ ವೇಗ ಭೂಮಿಯ ವಿಮೋಚನವೇಗದ ಸನಿಹದಲ್ಲ ಇರಬೇಕು. 
ಎಂದೇ ರಾಕೆಟ್‌ಉಡಾವಣೆ ಅವಶ್ಯ. ಲಾಳಿಯ ಶಿರದಲ್ಲಿ ಸಂಪುಟವಿದೆ. ಇದರೊಳಗೆ 
ಖೇಚರರು ಕುಳಿತಿರುವರು ಇಲ್ಲವೇ ಬಾನ್‌ಕಮ್ಮಟಕ್ಕೆ ಸಾಗಿಸಬೇಕಾದ ಸರಕನ್ನು 
ಪೇರಿರುವರು. ಸಂಪುಟದ ತೂಕ ಸಾಂಪ್ರದಾಯಿಕ ಉಪಗ್ರಹದ ತೂಕಕ್ಕಿಂತ ಎಷ್ಟೋ 
ಕಡಿಮೆ ಇರುವುದರಿಂದ ಮತ್ತು ಲಾಳಿಯ ಉದ್ದೇಶ ಆಕಾಶದಲ್ಲಿ ನಿಶ್ಚಿತ ಎತ್ತರ ತಲಸಿ 
ಮತ್ತೆ ಭೂಮಿಗೆ ಮರಳುವುದಾದ್ದರಿಂದ ಅದರ ಉಡಾವಣೆಗೆ ಅತಿ ಪ್ರಬಲ ರಾಕೆಟು 
 ಗಳೇನೂ ಬೇಕಾಗವು. ಲಾಳಿ ಕಕ್ಷೆಗೆ ತಲಪಿ ಬಾನ್‌ಕಮ್ಮಟದೆ ಬೆನ್ನು ಹಿಡಿದು 
ಅದರೊಡನೆ ಭೌತಸಂಪರ್ಕಸಾಧಿಸಿ ಅದಕ್ಕೆ ತನ್ನ ಸರಕನ್ನು ವರ್ಗಾಯಿಸಿ ಅದರಿಂದ 
ಸರಕನ್ನು ಹಡೆದು ಭೂಮಿಯೆಡೆಗೆ ಇಳಿಯಲು ತೊಡಗುವುದು. ಆ ವೇಳೆ ಇದು 
ವಿಮಾನದಂತೆ ವರ್ತಿಸಿ ನಿಶ್ಚಿತ ಓಡುದಾರಿಯ ಮೇಲೆ ಮೆತ್ತಗೆ ಮತ್ತು 
ನಿಧಾನವಾಗಿ ಇಳಿದು ತಂಗುತ್ತದೆ. ಅಲ್ಲಿಗೆ ಇದರ ಒಂದು ಪಾಳಿ ಮುಗಿದಂತೆ, ಅಲ್ಪ 
; ಶ್ರಮ ಮತ್ತು ಸಾಮಗ್ರಿ ವೆಚ್ಚದಿಂದ ಇದನ್ನು ದುರಸ್ತಿಪಡಿಸಿ ಮುಂದಿನ ಪಾಳಿಗೆ ಸಿದ್ಧ 
ಪಡಿಸಬಹುದು, ಆಕಾಶನೌಕೆ ಹೀಗಲ್ಲ. ಒಮ್ಮೆಗೆ ಮಾತ್ರ ಅದರ ಉಪಯೋಗ, 
ಆದ್ದರಿಂದ ಆಕಾಶಲಾಳಿ ಆರ್ಥಿಕವಾಗಿ ಮಿತವ್ಯಯವನು N ಸಾಧಿಸುತ್ತದೆ. 1977ರಲ್ಲೇ 
ಆಕಾಶಲಾಳಿಯ ಪ್ರಾಯೋಗಿಕ ಹಾರಾಟಿ ಯಶಸ್ವಿಯಾಗಿ ನಡೆದಿರುವುದರಿಂದ 1980ರ 
ವೇಳೆಗೆ ಇದು ನಿತ್ಯಬಳಕೆಯ ಸಂಚಾರಸಾಧನವಾದೀತೆಂದು ನಿರೀಕ್ಷಿಸಬಹುದು, 
ಎರಡನೆಯದು, ಆಕಾಶದಲ್ಲಿ ಶಾಶ್ವತವಾಗಿ ಭೂಮಿಯನ್ನು ಪರಿಭ್ರಮಿಸುತ್ತಿರು 
ವಂತೆ ಸೌರಕೋಶಗಳನ್ನು ಸಂಯೋಜಿಸುವುದು. ಸೌರಕೋಶಗಳು ಆ ಎತ್ತರದಲ್ಲಿ 
ಸದಾ ಸೂರ್ಯನನ್ನು ದರ್ಶಿಸುತ್ತಿದ್ದು, ಸೂರ್ಯನಿಂದ ಸಮೃದ್ಧವಾಗಿ ಪ್ರವಶಿಸುತ್ತಿ 
ರುವ ಶಕ್ತಿಯನ್ನು ತಮ್ಮ ಅಳವಿಗೆ ಅನುಗುಣವಾಗಿ ಸಂಗ್ರಹಿಸುತ್ತವೆ, ಸೂರ್ಯ 
ಒಮಾಲಯದಿಂದೆ ಕೆಡೆದಿಳಿದು ಬರುವ ನೀರ ಹೊನಲನ್ನು ಗೋಚಲು ತೆರೆದಿಟ್ಟಿರುವ 
ಬಾನಬೊಗಸೆಗಳಿವು. ಹೀಗೆ ಸಂಗ್ರಹಿಸಿದ ಶಕ್ತಿಯನ್ನು ಇವು ಸೂಕ್ಷ್ಮತರಂಗಗಳಾಗಿ 
ಮಾರ್ಪಡಿಸಿ ಭೂಮಿಯ ಮೇಲಿನ ನಿಶ್ಚಿತ ಠಾಣೆಗೆ ದೂಲಿಸುತ್ತನೆ. ಅಂದರೆ ಕೋಶ 
ಗಳಿಂದ ಹೊರಡುವ ಅತಿ ಶಕ್ತಿಯುತ ದೂಲ ನೇರವಾಗಿ ಠಾಣೆಯನ್ನು ತಲಪುತ್ತದೆ- 


೪೪ ವಿಜ್ಞಾ ನ ಕರ್ಣಾಟಕ 


ಟಾರ್ಚ್‌ರೈಟಫಿ ಂದ ಹೊಮ್ಮುವ ಬೆಳಕಿನ ದೂಲ ಗುರಿ ವಸ್ತುವಿನ ಮೇಲೆ ಬೀಳು ' 
ವಂತೆ ಈ ಸೂಕ್ಷ ತರಂಗಗಳ ದೊಲವನ್ನು ಠಾಣೆ ಸಂಗ್ರಹಿಸಿ ಉಪಯುಕ್ತ 
ವಿದ್ಧುತ್ತಾಗಿ ಮಾರ್ಪಡಿಸಿ ಜನತೆಗೆ ಸಮೃದ್ಧ, ಅಗ್ಗ pp ಮಾಲಿನ್ಯರಹಿತ 
ಶಕ್ತಿಯನ್ನು ಸದಾ ಒದಗಿಸುತ್ತದೆ. ಇಂದಿನ ಆಕಾಶತಂತ್ರವಿದ್ಯೆಯ ಹರವಿನಲ್ಲಿಯೇ 
ಇದು ಮುಂದಿನ ದಶಕದಲ್ಲಿ ಸಿದ್ಧಿ ಸೀತೆಂದು ವಿಜ್ಞಾನಿಗಳು ಭಾವಿಸಿದ್ದಾರೆ, ಪ್ರಪಂಚದಲ್ಲಿ 
ಶಕ್ತಿಬಿಕ್ಕಟ್ಟು ಈಗಾಗಲೇ ತೀವ್ರವಾಗಿದೆ, ತೈಲೇಂಧನ ಮೂಲಗಳು ಬತ್ತುತ್ತಿರುವ, 
ಕಾಡುಗಳು ಬರಡಾಗುತ್ತಿರುವ, ನೀರಿನ ಸಂಗ್ರಹಣೆ ಸಾಕಾಗದೆ ಜಲವಿದ್ಯುದ್ಯೋಜನೆ | 
ಗಳು ಫಲಕಾರಿಗಳಾಗದಿರುವ, ಪರಮಾಣು ವಿದ್ಯು ದುತ್ಬಾದಕ ಸ್ಥಾವರಗಳು ಸಾಕಷ್ಟು 
ವಿಕಿರಣಪಟು ವಿಷಪದಾರ್ಥಗಳನ್ನು ಉಗುಳುತ್ತ ಸರಿಸರಪೂಲಿನ್ಯಕೆ ಜಯಾರ 
ಈ ದಿನಗಳಂದು ಸೌರಕೋಶಗಳು ಹೊಸಬಾಳನ್ನು ನಾಗರಿಕತೆಗೆ ದಾನ ಮಾಡಲಿವೆ, 
ಮೂರನೆಯದು, ಚಂದ್ರನಲ್ಲಿ ಮನುಷ್ಯ ವಸಾಹತನ್ನು ಸ್ಕಾ ವಿಸುವುದು, 
ಪ್ರಸಕ್ತ ಶತಮಾನ ಉರುಳುವ ಹೊತ್ತಿಗೆ ಇದು ಸಾಧ್ಯವಾದೀತೆಂದು ನಂಬಲಾಗಿದೆ. 
ವ ಮಿಯಿಂದ ಸುಮಾರು 3,84,000 ಕಿಲೊಮೀಟರ್‌ ದೂರದಲ್ಲಿರುವ ಭೂಮಿಯ 
ಏಕೈಕ ನೈಸರ್ಗಿಕ ಉಪಗ್ರಹ ಚಂದ್ರ. ಅದು ಹೇಗಿದೆ? ಗಾಳಿ ಇಲ್ಲ, ನೀರು ಇಲ್ಲ, 
ಜೀವಿಗಳೂ ಇಲ್ಲ, ಬಂಜರಿನ ಭೀಕರ ಸಾಕ್ಲಾತ್ಪಾರೆ. ಶ್ಮಶಾನ ಮೌನ, ಎಣಿಕೆಗೆ 
ನಿಲುಕದ ಗುಳಿಗಳಿಂದ ನೆಲ ನಗ್ಗಿದೆ. ಕಲ್ಲು, ಮಣ್ಣು, ದೂಳು ರಾಶಿರಾಶಿಯಾಗಿ 
ಎಡ್ಡತಿಡ್ಡ ಹರಡಿಹೋಗಿವೆ. ನೇಸರಿನ ನೇರ ಹೊಡೆತಕ್ಕೆ ಬಲಿ ಆದ ಮುಖಭಾಗ 
ಧಗೆಯಿಂದ ಸ ಸುಟ್ಟು ಕರಿಕಾದ ಬೆಂಗಾಡಾದರೆ ನೇಸರಿನಿಂದ ಮರೆ ಆದ ಬೆನ್ನ ಭಾಗ 
ಮರಗಟ್ಟಿ ಕೋಡಿರುವ ಪರಮಶೂನ್ಯ, ಇದೇ ಚಂದ್ರ, ಭೂಮಿಯಿಂದ ಧಯನಾಕಷು 
ವಾಗಿ ಜತೆ ಗಗನಕುಸುಮ. ಚಂದ್ರನಮೇಲೆ ಇಳಿಯುವವರು ಪುಟ್ಟ ಭೂಮಿ 
ಯನ್ನೇ, ಅಂದರೆ ಇಲ್ಲಿನ ಪರಿಸ ಸರವನ್ನೇ, ಅಲಿಗೆ ಕೊಂಡೊಯ್ಯುವುದು ಆವಶ್ಯ : ಉಸಿರು 
ನೀರು, ಆಹಾರ, ವಿಶೇಷ ಜಾನು! ಸಂಪರ್ಕಸಾಧನ ಮುಂತಾದವು, ವಾಯುರಹಿತ 
ಚಂದ್ರನಲ್ಲಿ ಅಕ್ಕಪಕ್ಕದವರು ಕೂಡ ರೇಡಿಯೊ ಮೂಲಕ ಮಾತಾಡಬೇಕಪ್ಟೆ. 
ಚಾಂದ್ರವಸಾಹತುಗಾರರ ತೂಕ ಅಲ್ಲಿ ಭೂಮಿಯ ಮೇಲಿನ ಅವರ ತೂಕದ ಸುವಿ 
ಆರನೆಯ ಒಂದು ಭಾಗದಷ್ಟು ಇರುವುದು. ಅವರು ಚಂದ್ರನಲ್ಲಿ ಸುರಂಗಗಳನ್ನು 
ಕೊರೆದು ಅವುಗಳ ಒಳಗೆ ವಾಸಿಸಬೇಕಾಗುತ್ತದೆ ; ಕೃತಕವಾಗಿ ಭೂಮಿಪರಿಸರವನ್ನು 
ಸೃಷ್ಟಿಸಿ ಕ್ರಮೇಣ ವಾಯು, ನೀರು, ಆಹಾರಪದಾರ್ಥಗಳ್ಳು ಪ್ರಾಣಿಪಕ್ಷಿಗಳು 
ಮುಂತಾದವನ್ನು ಅಭಿವರ್ಧಿಸಬೇಕಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಇವು ಯಾವುವೂ 
ಅಸಾಧ್ಯ ಸಾಹಸಗಳಲ್ಲ. ಆದರೆ ಚಂದ್ರನ ಕಡಿನೆ ಗುರುತ್ವ ಬಲು ದೊಡ್ಡ ಆಡಚಣೆ. 
ಅಲ್ಲದೇ ಅಲ್ಲಿ ಸೌರಶಕ್ತಿ ವಿಪುಳವಾಗಿ ಲಭಿಸುವುದು ನಿಜವಾದರೂ ಅದನ್ನು 
ಉಪಯುಕ್ತ ವಿದು ತ್ತಾಗಿ ಮಾರ್ಪಡಿಸಲು ಅವಶ್ಯವಾಗುವ ತಂತ್ರವಿಜೆ 


ಲ ಶ್ರಮಕ್ಕೆ 
ತಕ ತಿಸಲ sl ದು ಅವರ ಹೆ 
ಸ ಪ್ರತಿಫಲ ನೀ ಎಂದು ಅವರು ಹೇಳುತ್ತಾರೆ, ಹೀಗಾಗಿ ಚಾಂದ್ರ ವಸಾಹತು 


ಟ್‌ 


ಭವಿಷ್ಯದಲ್ಲಿ ಆಕಾಶಯುಗ ೪೫ 


ಗಳ ಸ್ಥಾಸನೆಗಿಂತಲೂ ಆಕಾಶವಸಾಹತುಗಳ ಅಥವಾ ಆಕಾಶದ್ವೀಪಗಳ ಸ್ಥಾ ಪನೆ 


ಯತ್ತ ವಿಜ್ಞಾ ನಿಗಳ ಒಲವು ಮಾಲಿದೆ. ಚಂದ್ರ ಏನಿದ್ದರೂ ಬಾ ನಮ್ಮ 
ನೆರೆ ಒಕ್ಕಲು, ನೈಸರ್ಗಿಕ ನಿಲ್ದಾಣ, ಸೌರವ್ಯೂಹದ ದಂಡಯಾತ್ರಿಗೆ ಸುಲಭವಾಗಿ 
ಒದಗುವ ಶಿಕ್ಷಣ ಕೇಂದ್ರ, ಆಕಾಶವಸಾಹತುಗಳನ್ನು ನಿರ್ಮಿಸಲು ಕಚ್ಚಾಸಾಮಗ್ರಿ 
ಯನ್ನು ನೀಡಬಲ್ಲ ಸ ಅಷ್ಟು, ಮಾತ್ರ. 

"ನಾಲ್ಕನೆಯದು, ಆಕಾಶದಲ್ಲಿ ಮನುಷ್ಯ ವಸಾಹತುಗಳನ್ನು ಇಲ್ಲವೇ ಸಾಕ್ಷಾತ್‌ 
ಭೂಮಿದ್ವೀಪಗಳನ್ನೇ ಸ್ಥಾಪಿಸುವುದು. ಗನ ಕುಟುಂಬಗಳನ್ನೂ ಅವರ 
ಅಸಂಖ್ಯಾತ ಸಮಸ್ಯೆಗಳನ್ನೂ ಒಳಗೊಂಡಿರುವ ವಸಾಹತುಗಳ ಶ್ರೇಣಿಯನ್ನೇ 
ಭೂಗ್ರಹದಿಂದ ಲಕ್ಬಾಂತರ ಕಿಲೊಮೀಟರ್‌ ದೊರದಲ್ಲಿ ಮುಕ್ತ, ರಿಕ್ತ, ಅತಿ ವಿಸ್ತಾರಾ 
ಕಾಶದ ಯಾವುದೋ ಮೂಲೆಯಲ್ಲಿ - ನೆನಪಿಡಿ, ಚಂದ್ರನ ಮೇಲೆ ಅಲ್ಲ, ಯಾವ ಗ್ರಹದ 
ಮೇಲೆಯೂ ಅಲ್ಲ ಸ್ಟಾ ಪಿಸುವ ಯೋಜನೆ ತಂತ್ರವಿದ್ಯಾತ್ಮಕವಾಗಿ ಇಂದು ಸಾಧಿಸ 
ಬಹುದಾದೆ ವಿಶ್ವಾಮಿತ್ರ ಸೃಷ್ಟಿ, ವಾಸ್ತವವಾಗಿ ಇದು ಮುಂದಿನ ಶತಮಾನದ 
ಎರಡನೆಯ ಪಾದದಲ್ಲಿ ಕೈಗೂಡಬಹುದು. ಅಕಾಶವೆಂದರೆ ವಿವಿಧ ಕಾಯಗಳ : 
ಗುರುತ್ವಾಕರ್ಷಣ ಬಲಗಳಿಂದ ಸೇಚಿತವಾಗಿರುವ ಸಮುದ್ರ. ಈ ಗುರುತ್ತಸಮಃದ್ರ 


ದೊಳಗೆ, no ಗಾಳಿಗುಳ್ಳೆ ಗಳಿರುವಂತೆ, ಕೆಲವು ಪೊಳ್ಳು ಗಳಿರುವುದು ಸಾಧ್ಯ. 


ಇವುಗಳಿಗೆ ಗುರುತ್ವ ಸೊಳ್ಳು ಗಳೆಂದು ಹೆಸರು. ಬೇರೆ ಬೇಕೆ ಪ್ರಭಾವೀ ಆಕಾಶಕಾಯ 
ಗಳ ಗುರುತ್ವಾ TE: ಪರಸ್ಪರ ರದ್ದು ಗೊಂಡು ಒತು ಗುರುತ್ತಶೂನ್ಯ 
ಪ್ರದೇಶಗಳೇ ಗುರುತ್ತಪೊಳ್ಳುಗಳು, ಇವುಗಳ ಅಸ್ತಿತ್ವವನ್ನು ಕೇವಲ ಗಣನೆಗಳ 
ಆಧಾರದ ಮೇಲೆ ಮೊದಲಿಗೆ ಊಹಿಸಿದವ, ಕ್ರಿಸ್ತಶಕ 1736ರಿಂದ 1813ರ ತನಕ 
ಬಾಳಿದ್ದ, ಜೋಸೆಫ್‌ ಲೂಯಿ ಲಗ್ರಾಂಜ್‌ ಎಂಬ ಗಣಿತವಿದ. ಆದ್ದ ರಿಂದ ಗುರುತ್ವ 
ಪೊಳ್ಳು "ಗಳನ್ನು ಲಗ್ರಾಂಜ್‌ ಬಿಂದುಗಳೆಂದು ಹೆಸರಿಸಿ ಇಂಗ್ಲಿಷಿನ 1, « ಅಕ್ಷರದಿಂದ 
ಸೂಚಿಸುವುದು ವಾಡಿಕೆ. ಭೂಮಿ-ಚಂದ್ರ-ಸೂರ್ಯ ಸಂಬಂಧದಲ್ಲಿ L 4 ಮತ್ತು 


1 5 ಎಂಬ ಹೆಸರಿರುವ ಎರಡು ಲಗ್ರಾಂಜ್‌ ವಲಯಗಳೇ ಉಂಟು. ಇವು ಚಂದ್ರ 


| ಕಕ್ಷೆಯ ಮೇಲೆ ಚಂದ್ರನಿಂದ ಹಿಂದಕ್ಕೂ ಮುಂದಕ್ಕೂ ಭೂಮಿ- ಚಂದ್ರ ಅಂತರದಷ್ಟು 


ದೂರದಲ್ಲಿ ನೆ ನೆಲೆಸಿವೆ. ಅಂದರೆ ಚಂದ್ರನನ್ನು ಕುರಿತಂತೆ ಇವುಗಳ ಸ್ಥಾನಗಳು Hu 
ವುದಿಲ್ಲ. ಚಂದ್ರ ಭೂಮಿಯನ್ನು ತನ್ನ ಕತ್ಷಿಯನೇಲೆ ಸರಿಭ್ಛ್ರಮಿಸುತ್ತಿ ರುವಾಗ ], 4 
ಮತ್ತು 1, 5 ವಲಯಗಳು ಕೂಡ ಅಜೀ 'ಕಕ್ಷೆಯಮೇಲೆ ಭೂಮಿಯನ್ನು ಪರಿಭ್ರ್ರಮಿ 
ಸುವುವುು ಆಕಾಶದ್ವೀಸಗಳನ್ನು ಸ್ಥಾ ಪಿಸಬೇಕೆಂದಿರುವ ವಿಜ್ಞಾನಿಗಳ ಯೋಜನೆಯ 
ಸಾರವಿಷ್ಟು, ಮೊದಲು ಚಂದ್ರನಲ್ಲಿ ತಾತ್ಕಾಲಿಕ ವಸಾಹತನ್ನು ಸ್ಥಾಪಿಸಿ ಚಾಂದ್ರೆ 
ತಂತ | ವಿದ್ಯೆಯನ್ನು N ಅಭಿವರ್ಧಿಸಬೇಕು. ಇದರಿಂದ ಚಂದ್ರನಲ್ಲಿ ಗಣಿಗಾರಿಕೆ ಸಾಧ್ಯ 
ವಾಗುತ್ತದೆ. ಹೀಗಾಗಿ ಭೂಮಿಯಿಂದ ಕಚ್ಚಾ ಸಾಮಗ್ರಿಗಳನ್ನು ಆಕಾಶದ ಸುದೊರೆ 


ಲೆ ಛು 


ಗಳಿಗೆ ಕೊಂಡೊಯ್ಯುವುದು ಅವಶ್ಯವಾಗದು. “ಚಂದ್ರನಲ್ಲಿ ತಯಾರಿಸಿದ ದ್ವೀಪಭಾಗ 


೧ಗಿ 


ಇ ವಿಜ್ಞಾನ ಕರ್ಣಾಟಕ 


ಗಳನ್ನು 14 ಅಥವಾ 15 ವಲಯಕ್ಕೆ ಸಾಗಿಸುವುದು ಎರಡನೆಯ ಹಂತ. ' 
ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗುವ 'ಶಿಕಾಶಯಾನಕ್ಕಿಂತ ಇದು ಎಪ್ಟೆಷ್ಟೊ 
ಸುಲಭದ ಕೆಲಸ, 14 ವಲಯದಲ್ಲಿ ಇಳಿದ ವಸ್ತುಗಳು ನೀರ ಗುಳ್ಳೆ ಯೊಳಗಿನ 
ವಾಯುಆಣುಗಳಂತೆ ಯಾವ ಬಾಹ್ಯ ಪ್ರಯತ್ನವೂ ಇಲ್ಲದೇ ತೇ ಕುವ. | 
ಹೀಗೆ ತೇಲುತ್ತಿರುವ ದ್ವೀಪಭಾಗಗಳನ್ನು ಆಲೇಖ್ಯಾನುಸಾರ ಜೋಡಿಸಿ ಇಡೀ ' 
ದ್ವೀಪವನ್ನು ಕಟ್ಟುವುದು "ಮೂ ಹಂತ. ಮೊದಲ ದ್ವೀಪಗಳು ಕನಿಷ್ಠ ಪಕ್ಷ 
ಹತ್ತು ಸಾವಿರ ವ ಗಯಾ ಆಸರೆ ನೀಡಬಲ್ಲವು. ಇವುಗಳ! ಯುಕ್ತ ಆವರ್ತನ 
ಚಲನೆಯನ್ನು ಅಂದರೆ ಬುಗುರಿ ಗಿರಕಿಸುವಂಥ ಚಲನೆಯನ್ನು, ಒದಗಿಸಿ ಭೂತಳದ 
ಮೇಲಿನ ಗುರುತ್ತಬಲವನ್ನು ಕೃತಕವಾಗಿ ಸೃಷ್ಟಿಸುತ್ತಾರೆ. ಇನ್ನು ವಾಯು, ನೀರು, 
ಆಹಾರ, ಪಶು, ಕೃಷಿ, ಮೊದಲಾದವು ಮಾಮೂಲಿ ಬೆಳೆವಣಿಗೆಗಳು. ಇಂಥ 1 
ಒಂದು ದ್ವೀಪದ ನಿವಾಸಿಗಳು ತಮ್ಮದೇ ಆದೆ ಜೀವನಕ್ರಮಗಳನ್ನು ರೂಢಿಸಿಕೊಂಡು 
ನವಸಂಸ್ಕ್ರಕಿಯನ್ನು ಅಭಿವರ್ಧಿಸುತ್ತಾರೆ, ಮುಂದೊಂದು ದಿವಸ ಇವರು ಭೂಮಿ ' 
ಯೊಡನೆ ಶಾಶ್ವತವಾಗಿ ಸಂಬಂಧವನ್ನೇ ಕಡಿದುಕೊಳ್ಳಬಹುದು, 

ಐದನೆಯದು, ಆಕಾಶದ್ವೀಪಗಳ ವಿಸ್ತರಣೆ, |, 4 ಮತ್ತು 1, 5 ವಲಯಗಳು 
ಸಾಕಷ್ಟು ವಿಸ್ತಾರವಾಗಿವೆ. ಆದರೆ ಮುಂಬರುವ ಶತಕಗಳಲ್ಲಿ ಅಲ್ಲೆಲ್ಲ ವಸಾಹತುಗಳು 
ದಟ್ಟ ಯಿಸಿ ಅಲ್ಲಿನ ಸಾಹಸಿಗರು ಹೊಸ ಹೆಸಿರುಗಳನ್ನು ಅರಸಲು ಇಚ್ಛೆ ಸಬಹುದು, 
ಆದರೆ ಅಂಥವರು ಶಾಶ್ವತವಾಗಿ ಭೂಮಿ. ಚಂದ್ರ ವ್ಯವಸ್ಥೆ ಯನ್ನು ತೊರೆದು ಮಂಗಳ, 
ಗುರುಗ್ರಹಗಳ ಕಡೆಗೋ ಕೊನೆಗೆ ಸೌರವ್ಯೂಹವನ್ನೇ ತೊರೆದು ಬೇರೆ ಒಂದು 
ಅನುಕೂಲ ನಕ್ಷತ್ರದ ಸಾಮ್ರಾಜ್ಯಕ್ಕೋ ಹೋಗಬೇಕಾದೀತು. ನಲವತ್ತನೆಯ 
ಅಥವಾ ಅದರ ಅನಂತರದ ಶತಮಾನಗಳಲ್ಲಿ ತಲೆ ಎತ್ತಬಹುದಾದ ಈ ಸಮಸ್ಯೆಗಳಿಗೆ 
ಯೋಗ್ಯ ಪರಿಹಾರಗಳನ್ನು ಅಂದಿನ ತಂತ್ರವಿದ್ಯೆ ಖಂಡಿತ ಒದಗಿಸೀತು. 

ಇಂಥ ನಿರಂತರ ಯಾತ್ರಿಕ ಸದಾ ಕುತೂಹಲಿ ಅದಮ್ಯ ಸಾಹೆಸಪ್ರಿಯ 


ಮನುಷ್ಯನನ್ನು ಕುರಿತೇ ಕವಿ ಗೋಪಾಲಕೃಷ್ಣ ಅಡಿಗರು ಈ ಮುಂದಿನ ಸಾಲುಗಳನ್ನು 
ಬರೆದುದಾಗಿರಬೇಕು : 


ಅದ NA ಲೋಕದ ಅನೂಹ್ಯ ರೂಪದ 
ಅನಂತಕಾಲದ ಯಾತ್ರಿ ಕರೇ. 

ಮಣ್ಣಿನ ಮನದಲಿ ಹೊನ್ನನಃು ಬೆಳೆಯುವ 
ಅಪೂರ್ವ ತೇಜದ ಮಾಂತ್ರಿಕರೇ 
ಅತಿಥಿಗಳಹ ನೀವೆಲ್ಲರು ಇಲ್ಲಿಗೆ ವ 
ನೆಲಸಲು ಬಂದವರಲ್ಲ 
ಒಂದೆ ಗಳಿಗೆ ಆಮೋದಕೆ ಬರುವಿರಿ 
ಬಂದರಗಳಿಗೆಯಾಳೇ ಮೈಗರೆವಿರಿ 


1 


ಪುಸ್ತಕ ಲೋಕ 


೧. ಕಾರ್ಬನ್‌--14 ಮತ್ತು ಕಾಲನಿಷ್ಕರ್ಷೆಯ ಇತರ ನಿಜ್ಞಾನ ವಿಧಾನಗಳು; 


' ಮೂಲ: ಲಿನ್‌ ಮತ್ತು ಗ್ರೇ ಪೂಲ್‌ ಅನುವಾದ : ಎನ್‌, ಎಸ್‌. ಶಾರದಾಪ್ರಸಾದ್‌; ಪ್ರಕಾಶನ : ಕನ್ನಡ 
' ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 


ಕನ್ನ] ಡ ವಿಜ್ಞಾನ ಸಾಹಿತ್ಯವನ್ನು, ವಿಜ್ಞಾ ನ ನಿಷಯದಲ್ಲಿ ನಮ್ಮ! ಲ್ಲೆ € ಸಿಗುವ 
| ಪ್ರತಿಭಾವಂತರಿಂದ ಪುಸ್ತಕಗಳನ್ನು ಬತೆಸುವುದರಿಂದಲೂ, ಭಾಷೆ 15 ನಿಷಯ " 
 ಪರಿಶ್ರಮನಿರುವವರಿಂದ ಪರಭಾಷೆಯಲ್ಲಿ ಉತ್ತಮವಾಗಿರುವ ಪುಸ್ತಕಗಳನ್ನು "ಅನುವಾದ 
ಶೆ ಸೂಯ, ನಾವು ಸಂಪದ್ದ ರಿತಗೊಳಿಸಬೇಕು. ಕನ್ನ] ಡ ಅಧ ಸಯನ ಸಂಸ್ಥೆ ಹಾಕಿ 
| ಹೊಂಡಿರುವ ಈಸು ತ್ಯಕಾರ್ಯ ಯೋಜನೆಯ ಒಂದು ಪ ರತಿಫಲನೇ "ಕಾರ್ಬನ್‌- 14 
ಮತ್ತು ಕ ಕಾಲನಿಷ್ಟ ರ್ನೆಯ ಇತರ ವಿಜ್ಞಾ ನ ಜಾ ಎಂಬ ಭಾಷಾಂತರದ 
ಕಿರುಹೊತ್ತಿಗೆ. ಇಂಗ್ಲಿಷ್‌ ಮೂಲದಲ್ಲಿ ಲಿನ್‌ ಮತ್ತು ಗ್ರೇ ಪೂಲ್‌ ಬರೆದಿರುವ 
ಪುಸ್ತಕವನ್ನು ಎನ್‌. ಎಸ್‌. ಶಾರದ ಪ್ರಸಾದ್‌ ಅನುವಾದಿಸಿದ್ದಾರೆ. 


ಮಾನವನು ಗತಕಾಲದ ವಿಷಯವನ್ನು ತಿಳಿದು ಅದರ ಕಾಲನಿಸ ರ್ನೆಯನ್ನು 
_. ಮಾಡಲು ಎಷ್ಟು ಕುತೂಹಲಕಾರಿಯಾಗಿರುತ್ತಾ ನೆಂಬುದನ್ನು ತಿಳಿಸುತ್ತಾ ಮಾ 
| ಗಳಿಂದ ರಚಿತವಾಗಿರುವ ಪ್ರಕೃತಿಯ ಕಾಲವನ್ನು ಪರಮಾಣು ಸಹಾಯದಿಂದ ಮಾಡ 
ಬಹುದೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ವಿಶ್ವ ಕಿರಣಗಳಿಂದ ನಮ್ಮ ವಾಯು 
ಮಂಡಲದಲ್ಲಿ ಉಂಟಾಗುವ ಬದಲಾನಣೆಗಳೆನ್ನು ಸುತ್ತಾ ಧಾತುವಿನ “ಮಸ್ಥಾಶಿ 
ಗಳನ್ನು ವಿವರಿಸುತ್ತಾ ಕಾರ್ಬನ ೯_]4ರ ವಿಕಿರಣತ್ವ ದಿಂದ 'ತಾಲನಿಷ್ಯ ರ್ಷೆಯ ಸಾಧ್ಯ ತೆ 
ಯನ್ನೂ ಸಹ ಪುಸ್ತಕ ತಿಳಿಸುವುದು. 
| ಡಾ| ಲಿಬ್ಬಿಯವರ ಅಸಾಧಾರಣ ಪ್ರತಿಭೆಯಿಂದಾಗಿ ಅತ್ಯಲ್ಪ ವಿಕಿರಣಸಟುತ್ವ 
ಕ ವಿರುವ ಕಾರ್ಬನ್‌_14ರಿಂದ ನೂರಾರು ಪ್ರಾಚೀನ ಇಬ್ಬ ಕಾಲನಿಸ್ಕರ್ಸೆ ಮಾಡಿರು 
.. ವುದರ ವಿವರಣೆ ಇದೆ. ರೇಡಿಯೋ ಕಾರ್ಬನ್‌ ಪ್ರಯೋಗಶಾಲೆಯ ಮಾದರಿ 
' ನೋಟವನ್ನು ವಿವರಿಸುತ್ತಾ ವಸ್ತುವನ್ನು ಶುದ್ಧಗೊಳಿಸಿ, ದಹಿಸಿ, ಸಂಗ್ರಹಿಸಿ ಅನೇಕ 
ಗೈಗರ್‌ ಗಣಕಗಳನ್ನು ಚಮತ್ಕಾರವಾಗಿ ಜೋಡಿಸಿ ನಿಕಿರಣಸಟುತ್ತ ವನ್ನು ಹೇಗೆ 


4 ನಿರ್ಧರಿ ಸಲಗ ತ್ರಔೊಟುದನ್ನು ಇಲ್ಲಿ ತಿಳಿಯಬಹುದು. 


೪೮ ವಿಜ್ಞಾ ನ ಕರ್ಕಾಟಕ 


ನಿಸರ್ಗದಲ್ಲಿ ಅನೇಕ ಕುತೂಹಲಭರಿತ ಸಂಗತಿಗಳು ಜರುಗುತ್ತಲೇ ಇರುತ್ತವೆ. 
ಮತ್ತು ಇವುಗಳಿಂದ ಅನೇಕ ವ್ಯತ್ಯಾಸಗಳು ಉಂಬಾಗುವುವು. ಈ ರೀತಿಯೆ ಸಂಗತಿ 
ಗಳಿಂದ ಭೂಮಿಯಲ್ಲಿ ಆಗುವ ಬದಲಾವಣೆಗಳ ಕಾಲವನ್ನು ನಿಷ್ಕ ರ್ಷೆಮಾಡುವುದು 
ಭೂಭ?ತವನಿಜ್ಞಾ ನದ್ಯ ಸ್ಟ್ರಿಯಿಂದ ಬಲು ಅವಶ್ಯಕ. ಇಂತಹ ನಗಲ ಅಧ್ಯ ಯನದಲ್ಲಿ 
ಕಾರ್ಬನ್‌ -14ರ ಸಲಾಮವಿರುವುದೇ? ಎಟ ನಿರೂಪಣೆ ಇದೆ. ಹಾಗೆಯೇ. 
ಅನೇಕ ಶತಮಾನಗಳ ಹಿಂದೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ ಮಾನವ ಹೇಗೆ 
ವಾಸಿಸುತ್ತಿ ದ್ದ 9? ಹೇಗೆ ಸ ಸ್ಥಳದಿಂದ ಸ್ಥ ಸ ಳಕ್ಸೈ ಚಲಿಸುತ್ತಿ ದ್ದ ? ಆತನ ನಾಗರಿಕತೆಯ 
ಮಟ್ಟಿ ಹೇಗಿತ್ತು ? ಮುಂತಾದುವುಗಳನ್ನು ಯು. 'ಕಾಲಫಿಷ್ಯ ರ್ಷೆ, ಪ್ರಾಚೀನ 
ಕ! ರಾಜರ ಆಳ್ವಿಕೆಯ ಕಾಲನಿಸ್ಟ ರ್ಷೆ, ಮುಂತಾದುವುಗಳ ವಿವಿಯ) ಇದೆ. 


ಪುರಾಕಾಂತೀಯತೆ ಹಾಗೂ ಉಷ್ಣದೀಪ್ತಿ ವಿಧಾನದಿಂದ ಮಣ್ಣಿನ ವಸ್ತು ಗಳ 
ಚ ರ್ಷೆ ಮಾಡುವ ವಿಧಾನ, ಅವು ಕಾರ್ಬನ್‌... 14ಕ್ಕೆ ಹೇಗೆ ಪೋಷಕವಾಗಿರುವು 
ವೆಂಬ ವಿಷಯ, ಭೂಗರ್ಭದಲ್ಲಿ ಸಾವಯವ ವಸ್ತು ಗೋ ಕ್ರಮೇಣ ಎಣ್ಣೆ 
ಉತ್ಪತ್ತಿಯಾಗುವುದು ಮತ್ತು ಅಂತಹ ಸ್ಥಳದ ಕಾಲವನ್ನು ಎಗರಿ ಎಷ್ಟು 
ವರ್ಷಗಳನಂತರ ಎಣ್ಣೆ ತೆಗೆಯುವ ಸಾಧ್ಯತೆಯಿದೆ? ಇತ್ಯಾದಿ ವಿಷಯಗಳ ಹ | 
ಯಿರುವ ಈ ಚಿಕ್ಕ ಪುಸ್ತಕವು ಕನ್ನಡ ವಿಜ್ಞಾ ನ ಸಾಹಿತ್ಯಕ್ಕೆ ಒಂದು ಉತ್ತಮ 
ಕೊಡುಗೆ. 

Se ಪರವಾಗಿಲ್ಲ ಎಂದೇ ಹೇಳೆಬೇಕು. ಭಾಷೆ ಸುಲಲಿತವಾಗಿದೆ. 
ಇನ್ನೂ ಸ್ವಲ್ಪ ಹೆಚ್ಚಿನ ಗಮನ ನೀಡಿದ್ದರೆ ಅಥವಾ ಎಚ್ಚರಿಕೆ ವಹಿಸಿದ್ದರೆ ಬಹು ' 
ಉತ್ತಮ ಹಜಾರ ತ್ತು. ಲವು ಉದ್ದ ಹು ಜಟಲ ಇಂಗ್ಲಿಷ್‌ 
ವಾಕ್ತ ಗಳನ್ನು ಹೆಚಿ ತಿನ ಡೋಷಬಾರದಡಂತೆ ಕನ್ನ; ಡದಲ್ಲಿ ಸ ಸಣ್ಣ ವಾಕ್ಯ ಗಳನ್ನಾ] ಗಿ ಮಾಡಿದೆ. 
ಪುಸ್ತ ವನ್ನು. ಶ್ರೀಸಾಮಾನ್ಯರೂ ಸಲೀಸಾಗಿ ಓದಿ ಸಬಾ ಅರ್ಥಮಾಡಿಕೊಳ್ಳ 
ಬಹುದು. ಆದತೆ ಮೂಲಕ "ಯೊಂದಿಗೆ ಹೋಲಿಸಿ ನೋಡಿದಾಗ ಅನೇಕ ದೋಷಗಳು 
ಎದ್ದು ಕಾಣುವುವು. ಮೊದಲನೆ 'ಪುಟದಲ್ಲಿ ಮೂಲದಲ್ಲಿನ “exposing forgeries” ' 
ಭಾಷಾಂತರವೇ ಇಲ್ಲ. ಹಾಗೆಯೇ ಎರಡನೆ ಅಧ್ಯಾಯದ ಕೊನೆಯ ಪ್ಯಾರಾದಲ್ಲಿ ' 
ಒಂದು ವಾಕ್ಯ, ಆರನೆ ಅಧ್ಯಾಯದ ಮೊದಲನೆ ಪ್ನಾರಾದಲ್ಲಿ “whom be called 
Indians”, ಭಾಷಾಂತರದ 142ನೆ ಪುಟಿದ ಮೊದಲ ಪ್ಯಾರಾದಲ್ಲಿ ಮೂಲದ ಒಂದು 
ವಾಕ್ಯ ಇನ್ನೂ ಕೆಲವು ಭಾಷಾಂತರವಾಗದೆ ಪೂರ್ಣವಾಗಿ ಬಿಟ್ಟುಹೋಗಿನೆ. 


ಕಲವು ಸದಗಳಿಗೆ ಭಾಷಾಂತರದಲ್ಲಿ ಅನವಶ್ಯ ಸೇರಿಕೆಯೆನಿಸುವುದ್ದು ಉದಾ 
ಹರಣೆಗೆ "Modern man’ಗೆ “ಆಧುನಿಕ ಹನ ಮಾನವ' ಏಕೆ? ಅಧ್ಯಾ ಯದ 
ಶೀರ್ಷಿಕೆ "ಅದು ಎಷ್ಟು ಹಿಂದಿನದು? ಎಂದಿದ್ದರೂ How old is it? ದರ 
ಪ್ರಾಚೀನತೆ ಏನು1 ys ಎಂಬ ಸಂಕೀರ್ಣತೆಯ ಅನುವಾದಕ್ಕಿಂತ "ಅದೆಷ್ಟು 


ಪುಸ್ತಕ ಲೋಕ ೪೯ 


ಹಳೆಯದು?” ಎಂಬ ಅಥವಾ ಶೀರ್ಷಿಕೆಯ ಸರಳಭಾಷಾಂತರನೇ ಸಾಕಾಗುತ್ತಿತ್ತು 
ಎಂದೆನಿಸುವುದು. 

ಎರಡನೆ ಅಧ್ಯಾಯದಲ್ಲಿ “Radioactive atom Carbon-14”A 
“ಕಾರ್ಬನ್‌'-14ರ ವಿಕಿರಣಶೀಲ ಪರಮಾಣುವನ್ನು?” ಎಂದು ಭಾಷಾಂತರ ಮಾಡಿದೆ. 
ಅದರ ಬದಲು “ವಿಕಿರಣಶೀಲ ಪರಮಾಣು ಕಾರ್ಬನ್‌'-14ನ್ನು” ಎಂದಿರಬೇಕಿತ್ತು. 


ಭಾಷಾಂತರದಿಂದ ಶ್ರೀಸಾಮಾನ್ಯನಿಗೆ ಕಾರ್ಬನ್‌ -14ರ ವಿಕಿರಣಶೀಲರಹಿತ ಪರಮಾಣು 
ಇರಬಹುದೇ? ಎಂಬ ಸಂದೇಹ ಮೂಡಬಹುದು. 


142ನೆ ಪುಟದಲ್ಲಿ “Many oceanographers’”ಗೆ “ಅನೇಕ ವಿಜ್ಞಾನಿಗಳು? 
ಎಂಬ ಭಾಷಾಂತರವಿದೆ. 


ಮೇಲಿನ ರೀತಿಯ ಕೆಲವು ದೋಷಗಳನ್ನು ಸರಿಸಡಿಸಿಕೊಂಡರೆ ಶ್ರೀ ಶಾರದಾ 
' ಪ್ರಸಾದ್‌ ಅವರು ಒಳ್ಳೆಯ ಳು ವುದರಲ್ಲಿ ಸುಜೇಹವಿಲ್ಲ. 
ಪುಸ್ಮಕವು ವಿಜ್ಞಾ 2ನ ವಿದ್ಯಾ ರ್ಥಿಗಳಿಗೆ ಉಪಯುಕ್ತ ೫5 

ಪಿ. ವೆಂಕಟರಾಮಯ್ಯ 


೨. ನಾನೇಕೆ ಅಪ್ಪನಂತೆ? ; ಮೂಲ: ಡಾ| ನಿಕೊಲಾಯ್‌ ಲುಕ್ನಿಕ್‌ ; ಅನುವಾದ: ಡಾ| 
ಪಿ. ಎಸ್‌, ಶಂಕರ ; ಪ್ರಕಾಶನ : ಕನ್ನಡ ಅಧ್ಯಯನ ಪೀಠ, ಕರ್ಣಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ. 

ಕರ್ಣಾಟಕದ ಸರ್ವಾಂಗೀಣ ಬೆಳವಣಿಗೆಗಾಗಿ ಜೀವನದ ಎಲ್ಲ ಕಾರ್ಯಕ್ಷೇತ್ರ 
ಗಳಲ್ಲೂ ಉತ್ತಮ ಕೆಲಸ ಈಗ ನಡೆಯುತ್ತಿದೆ ; ಹಂದೆ ಆಗಿರುವುದೂ ಹೆಚಿ ಕ್ರಿನದೆ. 
ಸಾಹಿತ್ಯ, ಸಂಗೀತ, ನೈ ತ್ಯ ಇವುಗಳ ಬೆಳವಣಿಗೆ ಒಂದು ತೆರನಾದುದು ; ಇಲ್ಲಿ ನ್‌ 
ಎರವಲು ಪಡೆಯುವ ಆಗತ್ಯ ತೀರಾ ಕಡಿಮೆ. ವಿಜ್ಞಾನ, ವೈದ್ಯ, ಕರಕುಶಲಶಾಸ್ತ್ರ 
ಇವುಗಳ ಬಗ್ಗೆ ನಾವು ಮೇಲಿನ ಮಾತನ್ನು ಹೇಳುವುದಕ್ಕೆ ಬರದು ; ಎರವಲು ಪಡೆಯ 
ಬೇಕು, ಅದನ್ನು ಅರಗಿಸಿಕೊಂಡು ನಮ್ಮ] ದಾಗಿಸಿಕೊಳ್ಳ ಬೇಕು. ಈ ದಿಶೆಯಲ್ಲಿ 
ವಿಜ್ಞಾ ನ ಪುಸ್ತ ಕಗೆಳ ಅನುವಾದ ತುಂಬ 


ಸ ಒಂದು ಕಲೆ; ಅದರಲ್ಲಿ ಎಲ್ಲರೂ ಒಂದೇ ಮಟ್ಟಿದ ಸಿದಿ ಯನ್ನು 
ಪಡೆಯುವುದು ಶಕ್ಯವಿಲ್ಲ. ಬಹಳೆ ಮಂದಿ "ಮಾಡಬೇಕಾದ ಕೆಲಸ ಇದು--ಸಟೇಲರು, 
ಶಾನುಭೋಗರು ಮಾತ್ರ ಎಳೆದರೆ ಮುಂದೆ ಬರುವುದಿಲ್ಲ, ಮಹಿಮೆ ರಂಗನ ರಥ. ಇದು 
' ಶ್ರಮದ ಕೆಲಸ; ಈ ಮಂದಿ ಮಾಡಬೇಕು--ಒಂದು ಪ್ರವಾಹನೆ ಹರಿದು 
ಬರಬೇಕು. 

ಸುಪ್ರಸಿದ್ಧ ಕ ಜನಸ್ರಿ ಯ ವಿಜಾ ನ ಬರಹಗಾರ ಡಾ| ನಿಕೊಲಾಯ್‌ ಲುಕ್ಷಿಕ್‌ 
ಅವರ ಕೃತಿ «Why Iam Like Dad?’ಅನ್ಸು ಡಾ! ಪಿ. ಎಸ್‌. ಶಂಕರ ಅನರು 
ಕನ್ನಿ ಅನುವಾದಮಾಡಿ ಉಪಕಾರ ಮಾಡಿದ್ದಾರೆ. ಅನುವಂಶೀಯತೆ ಮತ್ತು 


೫೦ ವಿಜ್ಞಾನ ಕರ್ಣಾಟಕ 


ಅಡ್ಡತಳೀಕರಣದ ಬಗ್ಗೆ ವಿಪುಲವಾದ ಮತ್ತು ಸ್ವಾರಸ್ಯಕರವಾದ ವಿಚಾರ ಇಲ್ಲಿ 
ದೊರೆಯುತ್ತದೆ. 

ಪುಸ್ತಕ ಅಚ್ಚುಕಟ್ಟಾಗಿ ಮುದ್ರಿತವಾಗಿದೆ. ಅನೇಕ ಚಿತ್ರಗಳಿದ್ದು ಓದುಗನ 
ಆಸಕ್ತಿ ಕೊನೆಯವರೆಗೆ ಉಳಿಯಲು ಅವು ಅನುವಾಗುತ್ತವೆ. ಭಾಷಾಂತರ ದೋಷಗಳೂ 
ಕೆಲವಿನೆ. ಅವುಗಳನ್ನು ನಿವಾರಿಸಿಕೊಳ್ಳಲು ಎರಡನೆಯ ಮುದ್ರಣದಲ್ಲಿ ಅವಕಾಶ 


ನಗಲೆಂದು ನಮ್ಮ ಬಯಕೆ. 
ಎಚ್‌. ಸಂಜೀವಯ್ಯ 


pS 
de 


ಬಿ. ಎಸ್‌. ಸತ್ಯನಾರಾಯಣಸ್ವಾಮಿ 


ವಾಯುಚಿತ್ರಗಳು 


(ಕಳೆದ ಸಂಚಿಕೆಯಿಂದ ಮುಂದುವರೆದುದು) 


7 ವಾಯುಚಿತ್ರ ನಿರೂಪಣೆ 
(Airphoto Interpretation) 
ಚಿತ್ರದಲ್ಲಿನ ಸ್ವರೂಪಗಳನ್ನು ಗುರುತಿಸಿದನಂತರ ಅವುಗಳ ಅರ್ಥ ಮತ್ತು 
ನಿರೂಸಣೆಗೆ ಈ ಕೆಳಗಿನ ಅಂಶಗಳ ವಿಶೇಷ ಅಧ್ಯಯನ ಅತಿಮುಖ್ಯ, ಇವುಗಳಿಗೆ ಚಿತ್ರ 
ನಿರೂಪಣೆಯ ಕೀಲಿಕೈಗಳು (ಜೀ) ಎಂದು ಹೆಸರು. 


1. ಭೂ ಸ್ವರೂಪಳು (Land forms) 
2. ಜಲಸ್ಕರ ಮಾದರಿ (Drainage pattern) ಮತ್ತು ಭೂಸವೆತ 
(erosion) | 
: ಸಸ್ಯವರ್ಗ (Vegetation) 
, ಛಾಯೆ (Tone) 
5, ಮಾನವ ನಿರ್ಮಿತ ಸ್ವರೂಪಗಳು ಕೃಷಿ, ಕೈಗಾರಿಕೆ ಮತ್ತು ಸಾಂಸ್ಕೃತಿಕ 
ಚಟುವಟಕೆಗಳು (Manmade cultural features) 

ಮೇಲಿನ ಅಂಶಗಳಲ್ಲಿ ಭೂಸ್ವರೂಪಗಳು ಮತ್ತು ಮಾನವ ನಿರ್ಮಿತ 
ಸ್ವರೂಪಗಳು ಕರಾರುವಾಕ್ಕು ವಿಷಯಸಂಗ್ರಹಣೆ ಮತ್ತು ನಿರೂಪಣೆಗೆ ಬಹುವಾಗಿ 
ಸಹಾಯಕವಾಗಿವೆ. 


ಹಿ ಟು 


1. ಭೂಸ್ವರೂಪಗಳು (Land forms) 

ಭೂಸ್ವರೂಪವೆಂದರೆ: ನಕಾಶೆ ಮಾಡಬಹುದಾದಂತಹ ನೆಲದಮೇಲಿನ ಒಂದೇ 
ವಿಧವಾದ ರಚನೆ ಮತ್ತು ಸಂಯೋಜನೆಯನ್ನು ಹೊಂದಿರತಕ್ಕ ಒಂದು ಪ್ರಕೃತಿ 
ಲಕ್ಷಣ (mappable unit) 

ವಾನ್‌ ಎನ್‌ಗೆಲ" ಮತ್ತು ಲ್ಯೂಡರ”ರವರು ಭೂಸ್ವರೂಪಗಳನ್ನು ಹೀಗೆ 
ವಿಂಗಡಿಸಿದ್ದಾರೆ. 


೪೨ ವಿಜ್ಞಾನ ಕರ್ಣೂಟಿಕ 


|ಸೇ ವರ್ಗ: ಭೂಖಂಡಗಳು ಮತ್ತು ಸಾಗರಗಳು 
7ನೇ ವರ್ಗ; ಪರ್ವತಗಳು ಮತ್ತು ಕಣಿವೆಗಳು 
3ನೇ ವರ್ಗ; ಸಮುದ್ರತೀರೆ, ಸರೋವರಗಳು ಮತ್ತು ಜೌಗು 
ಪ್ರದೇಶಗಳು, ಮತ್ತು 
ಲ್ಯೂಡರ್‌ರವರ 4ನೇ ವರ್ಗ: ಮೇಲಿನವುಗಳಿಗಿಂತ ಚಿಕ್ಕವು ಮತ್ತು ಇತರ ಸಣ್ಣ. 
ಪುಟ್ಟ ಬೇರ್ಪಡಿಸಿದ (Isolated) ಬೆಟ್ಟಿ ಗುಡ್ಡಗಳು, 
ಮರಳು ದಿಬ್ಬ ಗಳು ಮುಂತಾದವು. 
ಭೂಮಿಯಮೇಲಿನ ಶಿಲೆಗಳು ಸಾಮಾನ್ಯ ವಾಗಿ ಭೂಶಾಸ್ತ್ರ ತತ್ವಗಳಿಗನುಗುಣ | 
ವಾಗಿ ಪ್ರಕೃ ತಿಯ ಹಲವು ಶಕ್ತಿಗಳ ಕಾರ್ಯಕ 0010 ಸೊಗ ಎರಡು. 
ಭಾವ 'ಭೂಸ್ವರೂಪಗಳು ರಚಿತವಾಗುತ್ತವೆ. 
(1) ವಿಧ್ವಂಸಕ ಸ್ವರೂಪಗಳು (Destructive Landforms): ಶಿಲೆಗಳ 
ಶಿಥಿಲೀಕರಣ ಮತ್ತು ಭೂಸವೆತದಿಂದ ಉಂಟಾದ ಸ್ವರೂಪಗಳು, 
ಉದಾಹರಣೆ : ಕಮರಿಗಳು, ಕಂದರಗಳು, ಕಣಿವೆಗಳು, ಸಮುದ್ರತೀರ 
ಸ್ವರೂಪಗಳು. 
(2) ವಿಧಾಯಕ ಸ್ವರೂಪಗಳು (Constructive Landforms); ಗಾಳಿ 
ನೀರ್ಗಲ್ಲು, ನದಿ, ಸಾಗರ ಜಾನ್‌ ಪ್ರಕೃ ಕಿ ಶಕ್ತಿಗಳಿಂದ ಉಂಟಾದ ಸಂಚಯನ: 
ಸ್ವರೂಪಗಳು (60081100೩1 ರ. ' 


ಉದಾಹರಣೆ : ಪ್ರವಾಹ ಮೈದಾನ, ಮರಳು ದಿಬ್ಬಗಳು ಲಾಯಸ್‌, 
ಮುರುಕಲ್ಲು ಇತ್ಯಾದಿ. 

ಭೂಸ್ವರೂಪಗಳ ಮಹತ್ವ : ಒಂದು ಪ್ರದೇಶದ ಶಿಲೆಗಳು ಅವುಗಳ ನಮೂನೆ, ' 
ಸಂಯೋಜನೆ, ರಚನೆ, ವಿಸ 4 ರಣೆ ಹಾಗೂ ಆ ಪ್ರದೇಶದ ಎತ್ತರ (೩!!11066), 
ವಾಯುಗುಣ ಮತ್ತು ಕಸಿರ್ಯಶಿರತವಾಗಿರುವ ಪ್ರಕೃತಿ ಶಕ್ತಿಗಳಿಗನುಗುಣವಾಗಿ.: 
ಆ ಪ್ರದೇಶದಲ್ಲಿ ಭೂಸ್ವರೂಪಗಳು ರಚಿತವಾಗಿರುತ್ತ 3 

ಉದಾಹರಣೆ : “ಶಿಲೆ ಮರಳುಶಿಲೆ ಮುಂತಾದ ಬೆಣಚುಕಲ್ಲಿನ ಜಾತಿಯ. 

ಶಿಲೆಗಳ ತಿಥಿಲೀಕರಣದಿಂದಾಗಿ ಒಣಹವೆಯ ಎತ್ತರ ಪ್ರದೇಶಗಳಲ್ಲಿ (೩rd regions) 

ಮರಳು ಅತ್ಯಧಿಕವಾಗಿ ಉತ ತ್ರನ್ನವಾಗಿ ಗಾಳಿಯ ನೆರವಿನಿಂದ ವಿವಿಧ ಆಕಾರ ಮತು ಪ 
ಅಳತೆಯ ಮರಳು ದಿಬ್ಬ ಗಳ್ಕೂ ಮತ್ತು ನಗ್ಗೀಕರಣದಿಂದ ಯಾರಾ ಗ್‌ (೫೩೯೮8೧25), . 
ನಾಯಿಕೊಡೆಕಲ್ಲು ಡಿಂಗ: ₹೧೦) ಮುಂತಾದ ಕೆಲವು ವಿಶೇಷ ಆಕಾರದ: 
ದುಂಡು ಹಾಗೂ ನಯವಾದ ಸಂದುಗೀರು (8೯೦೦೪೮6) ಮತ್ತು ಗುಳಿಗಳಿಂದ ಕೂಡಿದ. 
ಸ್ವರೂಪಗಳು ಕಂಡುಬರುತ್ತವೆ. 

ಅದೇ ತೇವ ಹವೆಯ (bumid regions) ತಗ್ಗು ಪ್ರದೇಶಗಳಲ್ಲಿ ಮಾ 
ಉಳಿಕೆ ಮಣ್ಣು (residual soil) ಮುರಕಲ್ಲು (1೩೬೦11೮) ಮತ್ತು ನನ್‌ 


NE 


ವಾಯುಚಚಿತ್ರಗಳು ಜತ್ಲಿ 


ಮೈದಾನ, ಮೆಕ್ಕಲು ಮಣ್ಣು (alluvium), ನದೀ ಮುಖಜ ಭೂಮಿಯಲ್ಲಿ ಮರಳು 
ಮತ್ತು ಮೆಕ್ಕಲು ಮಣ್ಣು ಮುಂತಾದ ಸಾಗಾಣಿಕೆ ಸಂಚಯನ(ransported 5011) 
ಗಳೂ ರಚಿತವಾಗಿರುತ್ತವೆ. 


ಈ ಮೇಲೆ ತಿಳಿಸಿದ ಅಂಶದ ನಿರೂಪಣಾ ಮಹ ತ್ವವೇನೆಂದರೆ ಸಾದೃಶ್ಯ ಎತ್ತರ, 
ವಾಯುಗುಣ ಮತ್ತು ಶಿಲಾಸ್ತೋಮ(ೌ೩rent 7೦೦%)ಗಳನ್ನುಳ್ಳೆ ಪ್ರದೇಶಗಳಲ್ಲಿ 
ಸಾದೃಶ್ಯ ಶಕ್ತಿಗಳಿಂದ ಸಾದೃಶ್ಯ ಭೂಸ್ವರೂಸಗಳು ರಚಿತವಾಗುತ್ತವೆ. ಅಲ್ಲದೆ ಆ 
ಪ್ರದೇಶದ ಮಣ್ಣು ಮತ್ತು ಸಸ್ಯವರ್ಗವೂ ಸಾದೃಶ್ಯವಾಗಿರುತ್ತವೆ. 

ಇದರಿಂದಾಗಿ ಯಾವಾಗಲೂ ಪ್ರಾದೇಶಿಕ ಎತ್ತರ ಮತ್ತು ವಾಯುಗುಣದ 
ಹಿನ್ನೆಲೆಯಲ್ಲಿ ಭೂಸ್ವರೂಪಗಳ ಅಧ್ಯಯನ ಮತ್ತು ನಿರೂಪಣೆ ಮಾಡಬೇಕಾಗುತ್ತದೆ, 
ಇಂತಹ ನಿರೂಪಣೆಗೆ ಕಣಿವೆಗಳ ಆಳ, ಆಗಲ್ಲ ತಗ್ಗುಗಳ ಆಕಾರ, ಇಳಿಜಾರಿನ 
ಸೀಮಾಕೇಖೆಗಳು (contour and boundary lines) ಮತ್ತು ಸಸ್ಯವರ್ಗದ 
ಜಾತಿ ಮತ್ತು ವಿಸ್ತರಣೆ ಬಹಳ ಮುಖ್ಯವಾದ ಅಂಶಗಳಾಗಿರುತ್ತವೆ. ಈ ಅಂಶಗಳು 


ಸ್ವರೂಪಗಳ ಸಂಯೋಜನೆ, ಭೌತಸ್ಥಿತಿ (physical condition) ಧೃಡತೆ ಅಥವಾ 


; ದಟ್ಟತೆ ಹಾಗೂ ಕೆಲಮಟ್ಟಿಗೆ ಭೂತಳದ (underground) ಲಕ್ಷಣಗಳನ್ನು ತಿಳಿಸು 


| ತ್ತವೆ. ಆದುದರಿಂದ ಈ ಸಾದೃಶ್ಯತಾ ನಿಯಮಕೃನುಗುಣವಾಗಿ ಚಿತ್ರಗಳಲ್ಲಿ ಸ್ವರೂಪ 


ಗಳನ್ನು ಗುರುತಿಸಿದಲ್ಲಿ ಅವುಗಳ ಎಲ್ಲಾ ಗುಣಗಳನ್ನು ತಿಳಿದಂತೆಯೇ ಆಗುತ್ತದೆ. 


2. ಜಲಸ್ಥರ ಮಾದರಿ (Drainge Pattern) ಮತ್ತ್ತು 


ಗ Ru NEYO EP 4 
A ಬಅಚ.*"". 


ಭೂಸವೆತ (erosion) 

(೩) ಜಲಸ್ವರ ಮಾದರಿ : ಭೂಮಿಯ ಮೇಲಿನ ನದಿಗಳು, ಉಪನದಿಗಳು ಮತ್ತು 
ಕೊರಕಲುಗಳು ಒಂದು ವ್ಯವಸ್ಥಿತ ರೀತಿಯಲ್ಲಿ ರೂಪುಗೊಂಡಿರುತ್ತವೆ. ಇಂತಹ 
ವ್ಯವಸ್ಥೆಗೆ ಜಲಸ್ಥರ ಪಡಿಕಟ್ಟು ಅಥವಾ ಮಾದರಿ (drainage pattern) ಎಂದು 
ಹೆಸರು. 

ಒಂದು ಪ್ರದೇಶದ ಜಲಸ್ಕರೆ ಮಾದರಿ ಮತ್ತು ಅವುಗಳ ದಟ್ಟತೆ (density) 
ಆ ಪ್ರದೇಶದ ಇಳಿಜಾರು, ಮಣ್ಣು ಮತ್ತು ಅದರ ಲಕ್ಷಣ, ಹಾಗೂ ಶಿಲಾಸ್ಕೋಮಗಳು 
ಮತ್ತು ಅವುಗಳ ರಚನೆಯನ್ನು ಪ್ರತಿಬಿಂಬಿಸುತ್ತದೆ. 

ವಾಯುಚಿತ್ರಗಳಲ್ಲಿ ಕೆಲವು ವೇಳೆ ಜಲಸ್ಕರೆ ಮಾದರಿ ಸ್ಪಷ್ಟವಾಗಿ ಕಾಣಬರುತ್ತದೆ. 
ಆದರೆ ಸಾಮಾನ್ಯವಾಗಿ ಜಲಸ್ಕರಗಳನ್ನು ಅನುರೇಖನ ಕಾಗದ((£೩೦178 paper) 
ಮೇಲೆ ಗುರುತಿಸಿದಾಗ ಮಾದರಿಯು ಸ್ಫುಟಗೊಂಡು ಅಧ್ಯಯನಕ್ಕೆ ಅನುಗುಣವಾಗು 
ತ್ತದೆ. 

ಜಲಸ್ಕರ ಮಾದರಿಯಲ್ಲಿ ಮೂರು ಮುಖ್ಯಭಾಗಗಳನ್ನು ಗುರುತಿಸಬಹುದು, 

(1) ನದೀಶೀರ್ಷಗಳು (head water channels) ಮತ್ತು ಕಮರಿಗಳು : ಇವು 


೫೪ ವಿಜ್ಞಾನ ಕರ್ಣಾಟಕ 


ಮಳೆನೀರು ಕ್ರೋಡಿಕರಿಸಿ ಕೆಳಮುಖವಾಗಿ ಹರಿಯುವ ಕಾಲುವೆಗಳು, ಇವುಗಳು 
ಅಷ್ಟು ಆಳವಾಗಿಲ್ಲದೆ ಸಾಮಾನ್ಯವಾಗಿ ಮೇಲುಮಣ್ಣಿನ (100 500) ಪದರದಲ್ಲಿ 
ರೂಪಿತಗೊಂಡಿರುತ್ತವೆ. ಕೆಲವು ವೇಳೆ ಕೆಳಗಿನ ಮೂಲಶಿಲೆಗಳನ್ನು ಸ್ವಲ್ಪ ಕೊರೆದಿರ 
ಬಹುದು. (ಚಿತ್ರ 38೩ 1). 

(2) ಉಪನದಿಗಳು (tributary channels) : ಇವು ಸಣ್ಣಸಣ್ಣ ಕಮರಿ 
ಕಂದರಗಳನ್ನು ಮುಖ್ಯಸ್ಥರಕ್ಕೆ ಸೇರಿಸುವ ಕಾಲುಷೆಗಳು. ಉಪಕಾಲುವೆಗಳು 
ಯಾವುದಾದರೊಂದು ವಿಶಿಷ್ಟರೀತಿಯಲ್ಲಿ ರೂಪಗೊಂಡಿರಬಹುದು ಅಥವಾ ಇಬ್ಲದಿರ ' 
ಬಹುದು (ಚಿತ್ರ 38 2). 

(3) ಮುಖ್ಯನದಿ (Main stream): ಇದು ಉಪಸ್ಥ ರಗಳಿಂದ ಬರುವ ನೀರು 
ಕ್ರೋಡೀಕರಿಸಿ ಹರಿದುಹೋಗುವ ಮುಖ್ಯ ಜಲಮಾರ್ಗ, ಅಂದರೆ ಹೊಳೆ ಅಥವಾ 
ನದಿ (ಚಿತ್ರ 38೩ 3). ಮುಖ್ಯ ಸ್ಕರಗಳು ಪ್ರವಾಹದಿಂದ ಮೆಕ್ಕಲು ಮಣ್ಣನ್ನು 
ತಾವು ಹರಿಯುವ ಪಾತ್ರಗಳ ಇಬ್ಬ ದಿಗಳಲ್ಲೂ' ಸಂಚಯಿಸುವುದರಿಂದ ಇವುಗಳ 
ಪಾತ್ರದ ಮೂಲಮಣ್ಣು ಮತ್ತು ವ0ತಿರೆಗಳ ವಿಶ್ಲೇಷಣೆ ಮತ್ತು ನಿರೂಪಣೆ 
ಸಾಧ್ಯವಾಗುವುದಿಲ್ಲ, 

ಆದರೆ ನದೀಶೀರ್ಷಗಳು ಮತ್ತು ಉಪಸ್ಕರ ಹಾಗೂ ಕಮರಿ ಕಂದರಗಳ ವಿಶೇಷ 
ಅಧ್ಯಯನದಿಂದ ಸ್ಥಳೀಯ ಮಣ್ಣು ಮತ್ತು ಶಿಲೆಗಳು, ಅವುಗಳು ರಚನೆ, ಧೃಡತೆ' 


ತ) 38, ಜಲಸ್ಥರ ಮಾದರಿಯ ಮೂರು ಮುಖ್ಯಭಾಗಗಳು 


ಚ ರ್‌ ೫ 
ಟ್ಟ ಕ 


ವಾಯುಚಿತ್ರಗಳು ೫೫ 


ಮತ್ತು ಇತರ ವೈಶಿಷ್ಟ್ಯಗಳನ್ನು ನಿರ್ಧರಿಸಬಹುದು. ಈ ನಿರೂಪಣೆಗೆ ಪುನ ಃ ಒಂದು 
ಪ್ರದೇಶದ ವಾಯುಗುಣ ಎತ್ತರ ಮತ್ತು ಶಿಲಾವಿನ್ಯಾಸ, ಆ ಪ್ರದೇಶದ ವಿಶೇಷ 
ಜಲಸ್ಮರಮಾದರಿಯು ರೂಪುಗೊಳ್ಳಲು ಕಾರಣ ಎಂಬ ನಿಯಮವೇ ಆಗಿದೆ. 
ಇದರಿಂದ ಜಲಸ್ಥರ ಮಾದರಿಯು ಒಂದು ಪ್ರದೇಶದ ಸ್ವಾಭಾವಿಕ ಲಕ್ಷಣಗಳ ಪ್ರತಿ 
ಬಿಂಬವೇ ಆದಂತಾಯಿತು. 

ಜಲಸ್ಥರ ಮಾದರಿಯು ಪ್ರಾದೇಶಿಕೆ ಶಿಲಾನಮೂನೆ ಅವುಗಳ ರಚನೆ ಮತ್ತು 
ಅದರ ಅಂಗ ಅಥವಾ ಘಟಕ (00851100081) ಕಾಲುವೆಗಳ ದಟ್ಟತೆಗಳಿಗನುಸಾರ 
ವಾಗಿ ಸ್ಥೂಲ (course) ಮಾಧ್ಯಮ (medium) ಅಥವಾ ಸೂಕ್ಷ್ಮ (fine) 
ಪಡಿಕಟ್ಟಾ ಗಿರಬಹುದು. (ಚಿತ್ರ 38 ೩.,b,೦) 

ವ್ಯಾಪಕ ಮರಳು ಶಿಲೆಗಳ ಪ್ರದೇಶಗಳಲ್ಲಿ ಸ್ಥೂಲ ಜಲಸ್ಥರ ಪಡಿಕಟ್ಟೂ 
ಜೇಡುಶಿಲೆಗಳ ಪ್ರದೇಶದಲ್ಲಿ ಮಧ್ಯಮ ಪಡಿಕಟ್ಟೂ ಮತ್ತು ಸಮಮಟ್ಟಿದ ಪ್ರದೇಶ 
ಗಳಲ್ಲಿ ಸೂಕ್ಷ್ಮ ಪಡಿಕಟ್ಟೂ ರೂಪಿತವಾಗಿರುತ್ತವೆ. 


ಜಲಸ್ಥರ ಮಾದರಿಗಳ ವರ್ಗೀಕರಣ 
ಜಲಸ್ಕರ ಮಾದರಿಗಳನ್ನು ಅವುಗಳ ಆಕಾರ, ರಚನೆ ಮತ್ತು ದಟ್ಟತೆಗಳ 


| ಆಧಾರದಮೇಲೆ ವರ್ಗೀಕರಿಸಲಾಗಿದೆ, ಅವುಗಳಲ್ಲಿ ಮುಖ್ಯವಾದವು ಈ ರೀತಿ ಇವೆ : 


(1) ವೃಕ್ತಾಕಾರ ಜಲಸ್ಸೆರ ಮಾದರಿ (Dendritic drainage pattern) 
ಅನೇಕ ಕವಲು ರೆಂಬೆಗಳಿಂದ ಕೂಡಿದ ವೃಕ್ಷಗಳ ಹೋಲಿಕೆಯಿರುವ ಮಾದರಿ 


| (ಚಿತ್ರ 39.1). ಇದು ಸಾಮಾನ್ಯವಾಗಿ ಒಂದೇ ವಿಧವಾದ ದಟ್ಟವಾದ ಮಣ್ಣಿರುವ 


ಅಥವಾ ಇಳಿಜಾರಿನ ವ್ಯಾಪಕವಾದ ಗಡಸು, ಶಿಲಾಸ್ತೋಮದ ಪ್ರದೇಶದಲ್ಲಿ ರೂಪು 
ಗೊಂಡಿರುತ್ತ ದೆ. 

(2) ಸಮಾನಾಂತರ ಜಲಸ್ಥರ ಮಾದರಿ (Parallel drainage pattern); 
ವಿಶಾಲವಾದ ಇಳಿಜಾರಾದ ಮೃದುನೆಲದಲ್ಲಿ ಉಪನದಿಗಳು ಒಂದೇ ದಿಕ್ಕಿನಲ್ಲಿ 
ಸಮಾನಾಂತರವಾಗಿ ಹರಿಯುತ್ತಾ ಮುಖ್ಯ ನದಿಯನ್ನು ಸೇರುವ ಮಾದರಿ 


(ಚಿತ್ರ 39.2). 
(3) ಹಂದರ ಮಾದರಿ (trellis drainage pattern): ಇಳಿಜಾರು ಮತ್ತು 


ಮಡಿಕೆಬಿದ್ದಿರುವ (folded) ಶಿಲಾಸಮುದಾಯಗಳಿರುವ ಪ್ರದೇಶಗಳಲ್ಲಿ ಹೆಂದರದ 


' ಮಾದರಿಯನ್ನು ಕಾಣಬಹುದು (ಚಿತ್ರ39.3). ಈ ವ್ಯವಸ್ಥೆಯು ಮೂಲಶಿಲೆಗಳ 


ಬಿರಿತದ (101715) ಮಾದರಿಯನ್ನು ಅನುಸರಿಸಿರುತ್ತದೆ. ಆದ್ದರಿಂದ ಉಪಸ್ಯರಗಳು 
ಮುಖ್ಯಸ್ಥ ರಗಳನ್ನು ಲಂಬ ದಿಕ್ಕಿನಲ್ಲಿ ಸಂಧಿಸುತ್ತವೆ. 

(4) ಸಮಚತುಷ್ಕೋನಾಕೃತಿ ಜಲಸ್ಸರ ಮಾದರಿ (Rectangular drainage 
pattern) : ಇದು ಜಲಜತಿಲೆಗಳು (56010700೩1) rocks) ಪ್ರಧಾನವಾಗಿರುವ 


ಸ್ವರೂಪಗಳ ವಿಶಿಷ್ಟ ಮಾದರಿ (ಚಿತ್ರ. 39.4) ಇದರಲ್ಲಿ ಮೂಲಶಿಲೆಗಳ ಬಿರುಕುಗಳು, 


೫೬ ವಿಜ್ಞಾನ ಕರ್ಣಾಟಕ - 


(bedding planes) ಮತ್ತು ಸ್ಥ ಸ್ಮರಭಂಗಗಳನ್ನು ಅನುಸರಿಸಿ ಉಪಸ್ಥ ಸರಗಳನ್ನು ಲಂಬ ' 
ದಿಕ್ಕಿನಲ್ಲಿ ಸೇರುತ್ತವೆ. 


ಚಿತ್ರ 39. ಜಲ ಸ್ಮ ರ ಮಾದರಿಗಳು 1 


(5) ತ್ರಿಜ್ಯ ಜಲಸ್ಥರ ಮಾದರಿ (Radial drainage pattern) : ಗುಮಟಾ 1 
ಕಾರದ (60೩1) ವಿಶಾಲ ದಿಬ್ಬಗಳ ಮೇಲೆ ಹಾಗೂ ಅಗ್ನಿಪರ್ವತ ಪಾರ್ಶ್ವಗಳಲ್ಲಿ ' 
ರೂಪಿತವಾಗಿ ಶಿಖರ ಅಥವಾ ಮಧ್ಯಪ್ರದೇಶದಿಂದ ಅಥವಾ ವಿಶಾಲವಾದ ತಗ್ಗು 
ಪ್ರದೇಶದಲ್ಲಿ ಪರಿಧಿಯಿಂದ ಮಧ್ಯಪ್ರದಜೇಶಕ್ಕೆ ಹರಿಯುವ ಜಲಮಾರ್ಗಗಳನ್ನು 
ಹೊಂದಿರುವ ವ್ಯವಸ್ಥೆ (ಚಿತ್ರ 39.5). 

(6) ಕಂಕಣ ಜಲಸ್ಥರಮಾದರಿ (Annular drainage pattern) : ಏಕ 
ಕೇಂದ್ರಿತ ಉಂಗುರಗಳಾಕಾರದ ವ್ಯವಸ್ಥೆ. ಇದರಲ್ಲಿ ಉಸಸ್ಕರಗಳು ಲಂಬವಾಗಿ ' 
ಕಂಕಣಾಕಾರದ ಮುಖ್ಯಸ್ಥ ರಗಳನ್ನು ಸಂಧಿಸುತ್ತವೆ (ಚಿತ್ರ 39.6). ಇದು ಜಲಜ | 
ಶಿಲೆಗಳಿಂದ ಕೂಡಿರುವ ವಿಶಾಲ ದಿಬ್ಬಗಳಮೇಲೆ ನಿರ್ಮಿತವಾಗಿರುತ್ತದೆ. | 


ಭೂ ಸವೆತ ಮತ್ತು ಕಮರಿ ಕಂದರಿಗಳ ಲಕ್ಷಣಗಳು. ಸಾಮಾನ್ಯ ವಾತಾ 
ವರಣದ ಸ್ಥಿತಿಯಲ್ಲಿ ಭೂಸವೆತದಿಂದುಂಟಾಗಿರುವ ಕುಮರಿ ಕಂದರಗಳ ಆಕಾರ, 
ಅಡ [ನೋಟ | (cross 5601107), ಉದ್ದಳತ್ತೆ ರೂಪಿತವಾಗಿರುವ ಪ್ರಾಜೀಶದ ಮಣ್ಣು, 


ಅದರ ಲಕ್ಷಣ ಮತ್ತು ಸ್ಥಿತಿ ಹಾಗೂ ಶಿಲೆಗಳ ಗುಣ ಮತ್ತು ಮಹತ್ವವನ್ನು ಪ್ರಕಟ 
ಸುತ್ತವೆ (ಚಿತ್ರ 40). 1 


ಚ ಓಂ ಜು 
| ತ 


ವಾಯುಚಿತ್ರಗಳು ೫೭ 


ಅಡ್ಡನೋಟ ೩೮೪3 
ತ್ರಿಕೋನಾಕಾಕ ಕಡಿಕು 
ಹಾ 
ಸಮ ಚತುಷ್ರೋನಾಕಾರೆ ಮಿಶ್ರ 


ಕ ಪ ಜ್‌ ತ್ರಾ 
ಮೆದು ತಿರುವು ಮಟ್ಟ 
ಚಿತ್ರ 40. ಕಮರಿ ಕಂದರಗಳ ಅಡ್ಡನೋಟ 


ಉದಾಹರಣೆ : (ಅ) ತ್ರಿಕೋನಾಕಾರದ ಅಡ್ಡನೋಟದೆ ಚಿಕ್ಕ ಕಡಿದಾದ 
ಕಾಲುವೆಗಳು ಗರಾಸು (ಕravelly) ಹಾಗೂ ಮರಳು ಮಣ್ಣಿನ ನೆಲವನ್ನೂ 

ಆ) ಸಮಚತುಷ್ಟೋನಾಕಾರದ ಅಡ್ಡನೋಟದ ಕಾಲುವೆಗಳು ಗೋಡು 
(silt) ಮಣ್ಣಿನ ನೆಲವನ್ನೂ 

(ಇ) ಮೆದು ತಿರುವಿನ ಅಡ್ತ ನೋಟದ ಮಟ್ಟಿವಾದ ಹಾಗೂ ಅಗಲವಾದ 
ಕಾಲುವೆಗಳು ಜೇಡೀಮಣ್ಣಿನ ನೆಲವನ್ನು ಸೂಚಿಸುತ್ತವೆ 

(2) ಬಹು ಜಟಿಲವಾದ ಜಲಸ್ಮರ ಪಡಿಕಟ್ಟು ಆ ಪ್ರದೇಶದ ಅನ್ಸಾಪ್ತ 
(impermeable) ಮಣ್ಣು ಮತ್ತು ಶಿಲೆಗಳನ್ನೂ ಜಲಸ್ಕರೆ ಕೊರತೆಯು ಮರಳು, 
(ಕಂಕರ ಅಥವಾ ಗ್ರಾವೆಲ್‌ ಗರಸುಗಲ್ಲು)ನ್ನು ಸೂಚಿಸುತ್ತವೆ. 

(3) ಸಸ್ಯವರ್ಗದ ಪ್ರಸರಣೆ (6151001108)ಯು ಭೂಮಿಯ ಗುಣ, 


ತೇವಾಂಶ ಮತ್ತು ವಾತಾವರಣ ಹಾಗೂ ಇಳಿಜಾರುಗಳನ್ನು ಅವಲಂಬಿಸಿರುತ್ತದೆ. 


ಸ ವಿಜ್ಞಾನ ಕರ್ಣಾಟಕ 


ಇದರಿಂದ ಸಸ ಗಳ ಜಾತಿ ಮತ್ತು ವಿಸ್ಮರಣೆ ಹಾಗೂ ಪ್ರಕಾರಗಳು ಶಿಲೆಗಳ ಬಿರುಕು : 
ಗಳು, ದಿಬ್ಬ, ಹೆಳ್ಳ ಕೊಳ್ಳಗಳು ಮೂ ಜಗಳ. ಅಂತರ್ಜಲದ ವ್ಯಾಪ್ತಿ 
ಹಾಗೂ ಮಟ್ಟ ಚು ಜತ ವೆ. ಸಸ್ಯವರ್ಗದ ಅಧ್ಯಯನದಿಂದ ಮಣ್ಣಿನ ಗುಣ 
ಮತ್ತು ಪ ಪ್ರಕಾರಗಳನ್ನು ನಿರೂಪಣೆಮಾಡುವುದು ಸ್ವಲ್ಪ ಕಷ್ಟ ಮತ್ತು ಇದಕ್ಕಾಗಿ 
ಹೆಚ್ಚಿನ Ne ಬೇಕಾದೀತು. 

ದಟ್ಟವಾದ ಸ್ವಾಭಾವಿಕ ಕಾಡುಗಳು, ವಿಪರೀತ ಏರುಪೇರಾದ ನೆಲವನ್ನು 
(rugged topography), ತೋಟಿ ತುಡಿಕೆಗಳು ಮಟ್ಟ ವಾದ ಅಥವಾ ಇಳಿಜಾರಾದ 
ನೆಲವನ್ನೂ, ಸ್ಥಳೀಯ ಕಪ್ಪು ಛಾಯೆಯ ಸಸ್ಯವರ್ಗವು. ಇಳಿಜಾರಿನಲ್ಲಿ ಅಂತರ್ಜಲ 
ಹೊರಹೊಮ್ಮು ತಿ ತ್ಲಿರುವುದನ್ನೂ (56p೩gೀ) ಮತ್ತು ಸಸ್ಯವರ್ಗದ ಅಭಾವವು ಬಂಜರು 


ಭೂಮಿ ಆಪ. ಶಿಲಾ ಮೇಲೆ ಯನ್ನೂ (outcrops of rocks) ಸೂಚಿಸು 
ತ್ತವೆ. 


4 ಛಾಯೆ (Photographic tone) 

ಛಾಯೆಯು ಭೂಮಿಯ ಮೇಲಿನ ಸ್ವರೂಪಗಳ ಮತ್ತು ಇತರ ಪದಾರ್ಥಗಳ 
ಪ್ರತಿಫಲನ ಮತ್ತು: ನೆಲದ ತೇವವನ್ನು ಅನುಸರಿಸುತ್ತದೆ. ವಾಯುಚಿತ್ರಗಳಲ್ಲಿ ' 
ಸಾಮಾನ್ಯವಾಗಿ ಎರಡು ಬಗೆಯ ಮುಖ್ಯ "ಛಾಯೆಗಳನ್ನು ಕಾಣಬಹುದು. (1) ಸಮ 
ರೂಪ ಛಾಯೆ (೪೧1೧೧) ಮತ್ತು (2) ವಿಭಿನ್ನ (೦d) ಛಾಯೆ, 

ಸಮರೂಪ ಛಾಯೆಯು ಜೇಡುಶಿಲೆ, ಮಣ್ಣುದಿಬ್ಬ (10655) ಮುಂತಾದ 
ಸೂಕ್ಷ್ಮ ರಚನೆಯು ಪದಾರ್ಥಗಳನ್ನೂ ವಿಭಿನ್ನ ಜಿ ಸೂ ಲರಚನೆಯ 

ಪ್ರವಾಹ ಮೈದಾನ ನೀರ್ಗಲ್ಲಿನ ಸಂಚಯನ, ಸುಣ್ಣ ಶಿಲಾ ನೆಲಗಳನ್ನೂ ಸಣಚಿಸು 

ತ್ತವೆ. 

ಹಾಗೆಯೇ ತೆಳುಛಾಯೆ (1izht 1070) ಕಡಿಮೆ ತೇವದ ಸ ರೂಪಗಳನ್ನೂ, 
ದಟ್ಟ ಛಾಯೆ (dark tone) ಹೆಚ್ಚು ತೇವದ ಸ್ವರೂಪಗಳನ್ನೂ ಪ್ರ ಪ್ರತಿಬಿಂಬಿಸುತ್ತ ವೆ; 

ತೆಳು ಮತ್ತು ದಟ ಛಾಯೆಗೆಳ ಸೀಮಾರೇಖೆಯ (boundary line) 
ಸ್ಪಷ್ಟತೆ ಒಂದು ಪ್ರದೇಶದ ಮಣ್ಣಿನ ಗುಣಗಳನ್ನೂ ಪ್ರ ಭೇದಗಳನ್ನೂ (variations) 
ನಿರ್ಧರಿಸಲು ಸಹಾಯವಾಗುತ್ತ ಈ ಹೇಗೆಂದರೆ ಸ್ಥೂಲರಚನೆಯ ಮಣ್ಣು ಸಷ 


NN 
ಸೀಮಾರೇಖೆಯನ್ನೂ ಸೂಕ್ಷ್ಮರಚನೆಯ ಮಣ್ಣು ಅಸ್ಪಷ್ಟ ಸೀಮಾರೇಖೆಯನ್ನೂ 


ಹೊಂದಿರುತ್ತ ವೆ. 
3 ನಾನವನ ನಿರ್ಮಿತ ಸ್ವ ರೂಪಗಳು ಮತ್ತು ಸಾಂಸ್ಕೃ ತಿಕ ನಿರ್ಮಾಣಗಳು 
(ಲಕ್ಷಣಗಳು) (Land use, and 1 as 


ಮಾನವ ನಿರ್ಮಿತ ಸ್ವರೂಪಗಳು ಮತ್ತು ಸಾಂಸ್ಕ್ರತಿಕ ಲಕ್ಷಣಗಳನ್ನು ಸ್ವಲ್ಪ 
ಅನುಭವದಿಂದ ಸುಲಭವಾಗಿ ಗುರುತಿಸಬಹುದು. ಇವುಗಳ ನಿರೂಪಣಾ ಮಹತ್ವ 


೧೬ ೫೩೬ ಆ ಸಗಳ Gav "ಾಣೀೀಣ * ೧೪ ೧೫೦೭೫೮೦ « 


ಇ 
| "cy ಇಣ | 
ae 0೩ 


cau ew fe ೧೯8 ೧೩೦೮ '00೧೫೪೬ 


% ‘ 
weer eR cauca0endೆe Hac ಇ ನಜ ಆ ೧೮೧೮೪ 


೧೪೧೨ (55100೧) 


ಲ್ಲ ಣ್ಣ 
en 
೦೫೮೯೫ ea I A ಕಾರಾ | ಷ್‌ 
| ಗಜ nea L 
| 
೪ ಗಾಂ ಇಂ | ($08703 | 


i cetbee cau F RES x SBP; DAM 
ನತ ಇಂ ಉರು ಉ | ನಿಲ ಜಾಲೀ a8" CRN | vg tam Cece cal Cece aE 


(02180 00೫6311) ‘gers ayn cepoes ([81191008 Noy 30929) ay User erg ೧೮೫೫ hee Re 
"Re ಡಿಟ2ಂಣ ೬೫ ಉ೦೮ ೫೮೦೦೧೧೬೧ 


ಕ 


| ನ್ಚ್ಯಗಳು ಮತ್ತು ನಾ 
; of Landforms) 


kcolim Landforms) Ypoದಾದ ಭೂ ಪಾಪದಿಂದಾದ 


2 ಮಣ್ಣು ದಿಬ್ಬಗ್ಗೊಫ್ಟಗಳು ಸ್ವರೂಪಗೆಳಿಂದ 
(Loess) 


pe 


| ಉದ್ದ ನಾದ ಸಮಾನಾಂತ) ಜ್ವಾಲಾಮುಖಿ | ಅರ್ಧ ಚಂದ್ರಾಕಾರದ ಕಡಿ 
ಗುಡ್ಡಗಳು ಕುಗಳು ದಾದ ಇಳಿಜಾರುಗಳು 
ಮತ್ತು ಚಮಚದಾಕಾರದ 
ಪ್ರದೇಶದಲ್ಲಿ ಭೂಪಾತ 
ದಿಂದುಂಟಾದೆ ಕಲ್ಲು 
ಮಣ್ಣಿನ ರಾಶಿ ಮತ್ತು 
ಹಳ್ಳಗಳು 


೫... ೬ ಪ ಹಪ 


ಹಿ ಅಥನಾ ಪುಕ್ಕ ಆಕಾರದ್ರಕಾರ ವಿಲ್ಲದ 
»ne) ಜಲಸ್ಕಾರಗಳು ಅಕ್ಕರಗಳು — 
ಸದರಿ ಸಮಕೋನದಲ್ಲಿ ಸಂ 

ನದಿಗಳು | 


ಹಾಚಾ 


ಮಾನ್ಯವಾಗಿ ಎತ್ತರ ಪು ಛಾಯೆ 
ಛಾಯ ತಗ್ಗಿನಲ್ಲಿ ಗಾಢಾ — 


(ಕ ಕಡೆಗಳಲ್ಲಿ ಕ್ಕಾಟ್‌ಸ್ಟೆ 
605) ಗಳೆಂಬ ಇಳಿಜಾ -- — 
ಕೆಲವಡೆ ಸೊಂಪಾದ ಸ 


ಜ್‌ 


Ql 


CN 1% penis 


ಜೆ 
೪. a 
ಕ ” x 
pu > 
bY 
ಡೆ 
| 


MEE 75 


(02970 01000 11)- ೦೫೮೫9೦೮೫ (000806೧೪ ೪ Rs 


ಪಟ್ಟಿ 4. ಮಣ್ಣುಗಳು--ನಾಯುಂಚಿತ್ರ ಮಾದರಿ 
(Airphoto pattern of soils) 


ಸ್ನರೂಪ ಅಥವಾ 
y ಥ ಜಲಸ್ಥರ ಮಾದರಿ ಭೂ ಸವೆತ ಛಾಯೆ ಸಸ್ಯವರ್ಗ 


ಭೂ 
ಮಣ್ಣಿನ ನಮೂನೆ 3 ಳಾಕೃತಿ 
ST SE ಬಸಪ ಳು ವಗ 
1. ಉಳಿಕೆ ಮಣ್ಣು 


(Residual soils) 


ESE ES EN 
ಕಮರಿ, ಕಂದರಗಳು 
ಗುಂಪು ಗುಂಪು ಸಸ್ಯ 


] | ಕೆಂಪು ಮಣ್ಣನು ಸಮ ಮಟ್ಟ, ಮಟ್ಟದಿಂದ | 
ಬ ಈ ಉದ ನೆಯ ಕಾಲುವೆ 
(Red soil) ಉರುಟು ಸ್ಥಳಾಕೃತಿ ವೃಕ್ತಾಕಾರ ಗು RR ಮಧ್ಯಮದಿಂದ ಗಾಢ | ವರ್ಗ, ಹಾಗೂ ಕೃಷಿ 
| ಸಮಾನಾಂತರ ಕೋಕ 
I 
x a Seca Pc ಇಎನ್‌ 75 Wana wecacec ee EEE 
| 
ಕಡಿದಾದ ಮಟ ತುದಿ ಗುಡ 
2 | ಕಪ್ಪು ಮಣು ಹೆ 3 ಕೆಲನೇ ಕೆಲವು' ತೊರೆ, | ಕೆಲವೇ ಕೆಲವು ಕಾಲುವೆ ಗಾಢ ಛಾಯೆ ಹೆಚ್ಚಿನವ್ನವಸಾಯ 
ಇ ಬೆಟ್ಟಗಳು, ಮೆಸಾ ಬುಟ್ಟಿ ಚ. ಈ 
(Black soils) en | ಹೊಳೆಗಳು ಗಳು ತೋಟಗಾರಿಕೆ 


| 
ll 


ಪೆ KY ೨ನ (ಟಿ ಇ | 


ME 


ನಾಯುಚಿತ್ರಗಳು ae 


ವಿಶೇಷ ರೀತಿಯದಾಗಿದೆ. ಇವು ಒಂದು ಪ್ರದೇಶದ ವ್ಯವಸಾಯ, ಕೈಗಾರಿಕೆ 
ಸಾಮಾಜಿಕ ಮತ್ತು ನಗರಾಭಿವೃದ್ಧಿ ಚಟುವಓಕೆಗಳನ್ನು ಸೂಚಿಸುತ್ತವೆ. ಇದರ 
ಮಹತ್ವವೇನೆಂದರೆ ಇಂತಹ ಅಭಿವೃದ್ಧಿ ಕಾರ್ಯಗಳು ಸ್ವಾಭಾವಿಕ ಸಂಪನ್ಮೂಲ 
ಗಳನ್ನೂ ಮತ್ತು ತಕ್ಟಮಟ್ಟಿಗಾದರೂ ಅನುಕೂಲಕರವಾದ ವಾತಾವರಣ, ಭೂಲಕ್ಷಣ 
ಮತ್ತು ಜಲಮೂಲಗಳನ್ನು ಅವಲಂಬಿಸಿರುವುದರಿಂದ ಅವುಗಳ ವಿಶ್ಲೇಷಣೆ ಮತ್ತು 
ನಿರೂಪಣೆ, ಮತ್ತೂ ಹೆಚ್ಚಿನ ಅಭಿವೃದ್ಧಿ ಹಾಗೂ ಹೊಸ ಯೋಜನೆಗಳಿಗೆ ಸಹಾಯಕ 
ವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇಂತಹ ಅಂಶಗಳಲ್ಲಿ ಬಹಳ ಮುಖ್ಯವಾದವು ಈ 
ರೀತಿ ಇವೆ. 

(1) ವ್ಯವಸಾಯ ಮತ್ತು ತೋಟಗಾರಿಕೆ. 

(2) ನಗರಾಭಿವೃದ್ಧಿ ಕೈಗಾರಿಕಾ ಸ್ವಾಸ್ಥ್ಯಗಳು-ನಗರ ಬಡಾವಣೆಗಳು, 
ಶಾಲಾಕಾಲೇಜುಗಳು, ಆಟದ ಮೈದಾನಗಳು, ಮನರಂಜನಾ ಸ್ಥಳಗಳು ಹಾಗೂ 
ರಂಗಮಂಟಪಗಳು ಇತ್ಯಾದಿ. 

(3) ಸಂಪರ್ಕಸಾಧನಗಳು--ರಸ್ತೆ, ರೈಲುದಾರಿ, ಕಾಲುವೆಗಳು ಸೇತುವೆಗಳು 
ಮತ್ತು ಸುರಂಗಮಾರ್ಗ, ತಂತೀಮಾರ್ಗ, 

(4) ಅಣೆಕಟ್ಟು, ಜಲಾಶಯಗಳು, ಕೆರೆ ಕುಂಟಿಗಳ್ಳು ವಿದ್ಯುದಾಗಾರಗಳು, 
ವಿದ್ಯುತ್‌ ಶಕ್ತಿ ವಾಹೆಕ ತಂತೀ ಮಾರ್ಗ. 

(5) ಕೃತಕ ನೀರಾವರಿ ಕಾಲುನೆಗಳು. 

(6) ಅರಣ್ಯಾಭಿವೃದ್ಧಿ ಕಾರ್ಯಗಳು. 

(7) ಮೆಟ್ಟಲು ಬೇಸಾಯ (terrace cultivation) 

(8) ವಿಮಾನ ನಿಲ್ದಾಣಗಳು, ಬಂದರುಗಳು ಇತ್ಯಾದಿ. 


ಈ ಮೇಲೆ ವಿವರಿಸಿದ ನಿರೂಪಣೆಯ ಅಂಶಗಳ ವಿವರಗಳನ್ನು ಪಚ್ಚಿ ರೂಪದಲ್ಲಿ 
ಮುಂದೆ ಕೊಡಲಾಗಿದೆ. 


8 ನಾಯುಚಿತ್ರ ನಿರೂಪಣೆಯ ಅನ್ವಯ ಮುತ್ತು ಮಿತಿಗಳು 
(Applications and Limitations) 


ಅತಿಮುಖ್ಯವಾದ ಪ್ರಯೋಜನಗಳು : 
(1) ಕರಾರುವಾಕ್ಟು”ಮತ್ತು ನಂಬಿಕೆಗೆ ಅರ್ಹವಾದ (reliability) ವಿಷಯ 
ಸಂಗ್ರಹಣೆ, 
(2) ಭೂಸ್ವರೂಪಗಳ ಅನುಕೂಲಕರ(೪೩೧7೩8೮)ವಾದ ಮತ್ತು ವ್ಯಾಪಕವಾದ 
(regional) ದರ್ಶನ. 
(3) ಅತಿ ಸೂಕ್ಷ್ಮ ವಿವರಗಳು (minute), 


೬೦ ವಿಜ್ಞಾನ ಕರ್ಣಾಟಕ 


(4) ವಿಷಯಗಳ ಶೀಘ್ರ ಸಂಗ್ರಹಣೆ ಹಾಗೂ ಕರಾರುವಾಕ್ಟಾದ ಹ 
ವಿವರಣೆ. 

(5) ಕಾರ್ಯಾಲಯಗಳಲ್ಲಿ (018800) ಅಥವಾ ಪುಯೋಗಶಾಲೆಗಳಲ್ಲಿ ಅಳತೆ 
ಮಾಡಬಹುದಾದ ಅವಕಾಶ. 

(6) ಹಣ ಮತ್ತು ಕಾಲದ ಉಳಿತಾಯ (economy) 


ಮಿತಿಗಳು : 

(1) ಚಿತ್ರೀಕರಣ ಅಥವಾ ವಾಯುಚಿತ್ರ ಗಳು ದೊರೆಯುವಿಕೆ ಮತ್ತು 
ಅದಕ್ಕೆ ಸಂಬಂಧಿಸಿದ ವೆಚ್ಚ. 

ಚಿತ್ರನಿರೂಪಣೆಯ ವೆಚ್ಚ ಯೋಜನೆಯ ಒಟ್ಟು ವೆಚ್ಚದಲ್ಲಿ ಬಹುಪಾಲು 
ಆದಲ್ಲಿ ನಿರೂಪಣೆಯ ಪ್ರಯೋಜನ ಪ್ರಶ್ನಾರ್ಹ. 

(2) ನೆಲದ ಅತಿಯಾದ ಏರುಪೇರುಗಳು ನಿರೂಪಣೆಗೆ ಆತಂಕಗಳಾಗಿ ಪರಿಣ 
ಮಿಸಬಹುದು. 

(3) ವ್ಯಾಪಕ ಹಾಗೂ ಒತ್ತಾದ ಸಸ್ಯವರ್ಗ ಮತ್ತು ಮಾನವ ನಿರ್ಮಿತ 
ಸ್ವರೂಪಗಳು ಭೂಮಿಯ ಸ್ವಾಭಾವಿಕ ಲಕ್ಷಣಗಳನ್ನು ಮರೆಮಾಡುವಿಕೆ. 

(4) ಮೋಡಗಳಿಂದ ಮತ್ತು ಒಣ ಎಲೆ ಉದುರುವುದರಿಂದ ಭೂಲಕ್ಷಣಗಳು 
ಮರೆಯಾಗುವಿಫೆ. 

(5) ಕರಾರುವಾಕ್ಟು ನಿರೂಪಣೆಗೆ, ನಿರೂಪಣೆಗಾರರ ಭೂಶಾಸ್ತ್ರ, 
(Geological) ಜ್ಞ್ಯಾನ ಹಾಗೂ ಅವರ ಸಾಮರ್ಥ್ಯದ ಅವಲಂಬನೆ. 

(6) ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ವಾಯುಚಿತ್ರಗಳು 
ಬಹುಬೇಗ ಅಪ್ರ ಚಲಿತವಾಗಿ ಅವ್ಯವಹಾರವೆನಿಸಲು ಸಾಧ್ಯ. 


ಪ್ರಯೋಜನದ ಉದಾಹರಣೆಗಳು 


ಮೇಲೆ ಹೇಳಿದ ಪ್ರಯೋಜನ ಮತ್ತು ಮಿತಿಗಳ ಹಾಗೂ ಸಂಧರ್ಭೊಚಿತ 


ವಿಷಯಸಂಗ್ರಹಣೆಯ ಹಿನ್ನಲೆಯಲ್ಲಿ ವಾಯುಚಿತ್ರಗಳು ಅನೇಕ ಕ್ಷೇತ್ರಗಳಲ್ಲಿ ಅತಿ 
ಮುಖ್ಯವಾದ ವಿಷಯಸಂಗ್ರಹಣಾ ಸಾಧನ(ಢಗsor)ವಾಗಿ ಪರಿಣಮಿಸಿದೆ. 
ವಾಯುಚಿತ್ರಗಳ ಪ್ರಯೋಜನವನ್ನು ಹೆಚ್ಚಾಗಿ ಪಡೆಯುತ್ತಿರುವ ಆರಿಸಿದೆ 


ಕೆಲವು ಮುಖ್ಯಕ್ಷೇತ್ರಗಳನ್ನು ಅಲ್ಲಿ ಅವುಗಳ ಬಳಕೆಯನ್ನು ಈ ಕೆಳಗೆ ವಿವರಿಸ 
ಲಾಗಿಜಿ. 


1. ಭೂಸಟಗಳ ತಯಾರಿಕೆ ಮತ್ತು ಭೂವಿವರಣೆ 

(Cartography and Geography) 

ವಾಯುಚಿತ್ರ ಗಳಲ್ಲಿ ಒಂದು ಪ್ರದೇಶದ ವಿಹಂಗಮ ನೋಟವನ್ನು ಪಡೆಯುವುದೇ 
ಅಲ್ಲದೆ ಅವುಗಳನ್ನು. ಸಚಿತ್ರ ಭೂಪಟ(pictorial 17೩0) ಗಳೆಂದೇ ಪರಿಗಣಿಸಬಹು 


adic ಆಅ ಹಾ a Sd 4 


ವಾಯುಚಿತ್ರಗಳು ೬೧ 


ದಾಗಿದೆ. ಪಟ್ಟಣಗಳು, ಗ್ರಾಮಗಳು, ರಸ್ತೆಗಳು, ಸಸ್ಯವರ್ಗ, ನದಿ, ಬೆಟ್ಟ 
ಮುಂತಾದವುಗಳನ್ನು ಚಿತ್ರಗಳಲ್ಲಿ ಅಖಂಡವಾಗಿ ಗುರುತಿಸಬಹುದಾದುದರಿಂದ ಆಯಾ 
ಪ್ರದೇಶಗಳ ಸ್ಕಳಾಕೃತಿ ನಕ್ಷೆ (1000 $೯೮3) ಗಳನ್ನು ನಗರ ಹಾಗೂ ಹಳ್ಳಿಗಳಲ್ಲಿ 
ವ್ಯವಸಾಯ, ಕೈಗಾರಿಕೆ, ಜಾನುವಾರು, ಸಂಚಾರಮಾರ್ಗಗಳು, ಗೋಮಾಳ, ಅರಣ್ಯ 
ಪ್ರದೇಶ, ಕೆರೆಕುಂಟಿಗಳು, ಸಮುದ್ರತೀರ ಲಕ್ಷಣಗಳು ಹಿಮಪ್ರದೇಶ ಮೊದಲಾದವು 
ಗಳನ್ನು ಪ್ರಮಾಣ ಬದ್ಧವಾಗಿ ಗುರುತಿಸಬಹುದು. ಹಾಗೂ ಭೂಮಾಪನ ಕೌಶಲ್ಯ 
ದಿಂದ ಕರಾರುವಾಕ್ಕು ಭೂಪಟಗಳನ್ನೂ (೧೩05), ಮತ್ತು ವಾಯುಚಿತ್ರಗಳಲ್ಲಿನ 
ಹಲವು ದೋಷಗಳನ್ನೂ ಕ್ರಮಪಡಿಸಿ ಚಿತ್ರನಕ್ಷೆ(೦£:೬೦ photo m೩pತ)ಗಳನ್ನು 
ತಯಾರಿಸಲಾಗುತ್ತಿದೆ. ಅಂತೆಯೇ ಮಾಲೀಕತ್ವನಕಾಶೆ (ownership maps), ಗೇಣಿ 
ಅಥವಾ ಗುತ್ತಿಗೆ ನಕಾಶೆ(10456 mp) ಗಳನ್ನು ತಯಾರಿಸಲಾಗುತ್ತಿದೆ. ಇತ್ತೀಚೆಗೆ 
ವಿಷೇಶ ಗಳೆಲ್ಲಿ ವೈಮಾನಿಕ ಭೂಮಾಪನ ಪದ್ಧತಿಯು ಸಾಂಪ್ರದಾಯಿಕ ಮೋಜಣೆ 
ಪದ್ಧತಿಗಳನ್ನು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಸ್ಥಾನಪಲ್ಲಟಿಸಿದೆ. 


2. ಭೂ ವಿಜ್ಞ್ಯಾನ (Geological and Material Resources) 


ವಾಯುಚಿತ್ರ ನಿರೂಪಣೆಯ ಹೆಚ್ಚು ಪ್ರಯೋಜನ ಹೊಂದಿರುವ ಒಂದು 
ಮುಖ್ಯ ಕ್ಷೇತ್ರ ಭೂ ವಿಜ್ಞಾನ. ನೇರಚಿತ್ರ ಹಾಗೂ ಶೇಕಡ 60 ಮುಚ್ಚಣೆಯ ಅವಳೀ 
ಚಿತ್ರಗಳ ಬಳಕೆಯಿಂದ ಭೂಸ್ವರೂಪಗಳನ್ನು ಮತ್ತು ಶಿಲಾರಚನೆಯನ್ನು ಸುಲಭ 
ವಾಗಿ ಕಡಿಮೆ ವೆಚ್ಚದಿಂದ ಗುರುತಿಸಿ ನಕ್ಷೆಗಳನ್ನು ನಿರ್ಮಿಸಬಹುದಾದ್ದರಿಂದ ಫೋಟೊ» 
ಜಿಯಾಲಜಿ (28010 ೮೮೦108) ಎಂಬ ಹೊಸ ವಿಜ್ಞಾನವೇ ಅಸ್ತಿತ್ವಕ್ಕೆ ಬಂದಿದೇ 

ಭೂಸ್ವರೂಪಗಳನ್ನು ನೇರವಾಗಿ ವಾಯುಚಿತ್ರಗಳಲ್ಲಿ ಗುರುತಿಸಬಹುದಾದುದ 
ರಿಂದೆ ಆ ಸ್ವರೂಪಗಳ ಅಸ್ತಿತ್ವ, ರಚನೆ, ವ್ಯಾಪ್ತಿ ಮತ್ತು ಪ್ರಯೋಜನಗಳನ್ನು ವಿಶದ 
ವಾಗಿ ಅಧ್ಯಯನ ಮಾಡಬಹುದು. ಹಾಗೂ ಮೂಲಶಿಲೆಗಳು, ಮಣ್ಣು, ಅವುಗಳ 
ನಮೂನೆ, ರಚನೆ ಮತ್ತು ಭೌತಿಕ ಸ್ಥಿ ತಿಯನ್ನೂ ತಿಳಿಯಬಹುದು. ಅಲ್ಲದೆ ಇವುಗಳ 
ನಕ್ಷೆಯನ್ನು ಕರಾರುವಾಕ್ಕಾಗಿ ಹಾಗೂ ಪ್ರಮಾಣಬದ್ಧವಾಗಿ ಶಯಾರಿಸಬಹುದಾದುದ 
ರಿಂದ ಮತ್ತು ಬಿರುಕುಗಳು, ಸ್ತರಭಂಗಗಳು, ವ್ಯಾಪಕವಾದ ಹಾಗೂ ಸ್ಥಳೀಯ ರಚನೆ 
ಮತ್ತು ಅಸಂಗತ ಸ್ವರೂಪ(anamolous features) ಗಳ ವಿಶ್ಲೇಷಣೆಯಿಂದ 
ಖನಿಜನಿಕ್ಷೇಪಗಳು, ಜಲಮೂಲಗಳು ಮತ್ತು ತೈ ಲನಿಕ್ಷೇಪಗಳ ಅನ್ವೇಷಣೆಗೆ ವಾಯು 
ಚಿತ್ರ ಅತ್ಯಂತ ಸಹಾಯಕವಾದ ಒಂದು ಸಾಧನವಾಗಿದೆ. 


ಒಂದುಳಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಅವುಗಳ 
ಸ್ವಾಭಾವಿಕ ಸಂಪನ್ಮೂಲಗಳನ್ನು ರೂಢಿಸಿಕೊಳ್ಳಲು ಇವು ಒಂದು ವರಪ್ರದ ಸಾಧನೆ 
ಯಾಗಿದೆ ಎಂದರೆ ಅಶಿಶಯೋಕ್ತಿಯಾಗಲಾರದು. ' 


೬೨ ವಿಜ್ಞಾನ ಕರ್ಣಾಟಕ 


ಲೋಹಗಳ ಅದುರುಗಳು ಸಾಮಾನ್ಯವಾಗಿ ಶಿಲೆಗಳು ಪರಿವರ್ತನೆ (altered 
rocks) ಹೊಂದಿರುವ ಸ್ಪಳಗಳ ಬಿರುಕುಗಳ, ಸೀಳುಗಳಲ್ಲಿ ಕೇಂದ್ರೀಕೃತವಾಗಿರುವು 
ದರಿಂದ ಬಣ್ಣದ ವಾಯುಚಿತ್ರಗಳಲ್ಲಿ ಇಂಥಾ ಸನ್ನಿವೇಶಗಳನ್ನು ಸುಲಭವಾಗಿ ಗುರುತಿಸ 
ಬಹುದು. ಈ ಸಂದರ್ಭದಲ್ಲಿ ಆಪರೇಷನ್‌ ಹಾರ್ಡ್‌ರಾಕ್‌ ಯೋಇನೆಯ ಅಂಗವಾಗಿ 
ದಕ್ಷಿಣ ಭಾರತದ ಕೆಲವು ರಾಜ್ಯಗಳ ಲೋಹಗಳ ಅದುರುಗಳ ಸಂಶೋಧನೆಗಾಗಿ ನಡೆಸಿದ 
ಚಿತ್ರೀಕರಣವನ್ನು ನೆನೆಸಿಕೊಳ್ಳಬಹುದು. ಕಪ್ಪು ಬಿಳುಪು ಚಿತ್ರಗಳಲ್ಲಿ ಬಿರುಕುಗಳು 
ಮತ್ತು ಸ್ತರಭಂಗ ಪ್ರದೇಶಗಳನ್ನು ಛಾಯೆಯ ಏರಿಳಲು(!0081 gradations) 
ಗಳಿಂದ ಗುರುತಿಸಬಹುದು. 


ಸುಮಾರು ಮೂರು ದಶಕಗಳಿಂದೀಚೆಗೆ ಅಣೆಕಟ್ಟು, ಜಲಾಶಯ ನಿರ್ಮಾಣ, 
ಹೆದ್ದಾರಿ, ಸುರಂಗಮಾರ್ಗ, ಜಲವಿದ್ಯುತ್‌ಯೋಜನೆ, ಗಣಿಯೋಜನೆ, ಭಾರಿ 
ಕೈಗಾರಿಕೆಗಳು ಮುಂತಾದ ಭಾರಿ ಇಂಜನಿಯರಿಂಗ್‌ ಯೋಜನೆಗಳಲ್ಲಿ ವಿಶೇಷವಾಗಿ 
ಸ್ಥಳಪರಿಶೀಲನೆ (site investigation), ಮಣ್ಣು ಶಿಲೆಗಳ ನಮೂನೆ, ವಿಸ್ತರಣೆ. 
ಮಣ್ಣು ರಚನೆ ಧೃಡತೆ ಮತ್ತು ಕಟ್ಟಡಗಳಿಗೆ, ಹೆದ್ದಾರಿ ರಸ್ತೆ ಮಂತಾದವುಗಳಿಗೆ 
ಮುಖ್ಯವಾಗಿ ಬೇಕಾಗುವ ಸೈಜುಕಲ್ಲು, ಜೆಲ್ಲಿ ಮರಳು ಮಣ್ಣು (6೩118) ಮುಂತಾದ 
ಸಾಮಗ್ರಿಗಳ ಅನ್ವೇಷಣೆಗೆ ಸಂಬಂಧಿಸಿದ ಇಂಜನಿಯರಿಂಗ್‌ ಜಿಯಾಲಜಿ 
(Engineering Geology) ಎಂಬ ಒಂದು ವಿಶೇಷ ಕ್ಷೇತ್ರದಲ್ಲಿ ವಾಯುಚಿತ್ರಗಳನ್ನು 
ಬಹು ಪರಿಣಾಮಕಾರಿಯಾಗಿ ಬಳಸಲಾಗುತ್ತಿದೆ 

ಅಂತರ್ಜಲದ ಅನ್ವೇಷಣೆಯಲ್ಲಿ ಪ್ರಾದೇಶಿಕ ಹಾಗೂ ಸ್ಥಳೀಯ ಭೂಸ್ವರೂಪ, 
ಇಳಿಜಾರು, ಮೂಲಶಿಲೆಗಳು, ಅವುಗಳ ರಚನೆ, ವ್ಯಾಪ್ತಿ, ಹಾಗೂ ರಂಧ್ರಗಳ ಅಥವಾ 
ಇಸರ ವ್ಯಾಪ್ತಿ ಮಾರ್ಗಗಳ ಸಾಂದ್ರತೆ ಮತ್ತು ಸಸ್ಯವರ್ಗಗಳನ್ನು ಗುರುತಿಸಿ ಭರವಸೆ 
ನೀಡುವ ಪ್ರದೇಶಗಳಲ್ಲಿ (promising areas) ಪರೀಕ್ಷಾರ್ಥ ಬಾವಿ (test wells) 
ಗಳನ್ನು ತೋಡಲು ಸ್ಥಳನಿಯೋಜನೆ ಮುಂತಾದ ಅಂಶಗಳ ಅಧ್ಯಯನಕ್ಕೆ ವಾಯು 
ಚಿತ್ರಗಳು ವಿಶಿಷ್ಟರೀತಿಯಲ್ಲಿ ಸಹಾಯಕವಾಗಿವೆ, 


ಪದರಶಿಲೆಗಳ ಪ್ರದೇಶಗಳಲ್ಲಿ (sedimentary terrane), ನದೀ ಮುಖಜ 
ಭೂಮಿ ಹಾಗೂ ಸಾಗರತೀರದಲ್ಲಿ ಪೆಟ್ರೋಲಿಯಂ ಎಣ್ಣೆ ನಿಕ್ಷೇಪಗಳನ್ನು ಪತ್ತೆ 
ಹಚ್ಚಲು ವಾಯುಚಿತ್ರ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಕೆಲವು ದಶಕಗಳ 
ಹಿಂದೆ ಕಲ್ಲೆ ಣ್ಣೆಯ ಅಸ್ಟೇಷಣೆಗಾಗಿಯೇ ಭೂನಕ್ಷೆಗಳನ್ನು ತಯಾರಿಸಲು ಅಮೆರಿಕ 
ಮತ್ತು ಇಂಗ್ಲೆಂಡ್‌ ದೇಶಗಳಲ್ಲಿ ಅನೇಕ ವಾಯುಚಿತ್ರ ಸರ್ವೇಕ್ಷಣ ಸಂಸ್ಥೆ ಗಳು 
(aerial survey companies) ಅಸ್ಥಿತ್ವಕ್ಕೆ ಬಂದವು. 

ಸಾಮಾನ್ಯವಾಗಿ ಎಣ್ಣೆ ಜೊರೆಯುವ ಸ್ಥಳಗಳಲ್ಲಿ ಶಿಲಾಪ್ರಸ್ತರಗಳು ಮೇಲ್ಮಡಿಕೆ 
ಗುಮ್ಮ (8011011೧66 ‘and domes)ಗಳಿಂಡ ಕೂಡಿರುವುವು. .. ಇಂತಹ ಒಂದು 


ನಾಯಂಂಚಿತ್ರಗಳು ಹ೬ಿಷ್ಟಿ 


ರಚನೆಯಲ್ಲಿ ಮೇಲ್ಭಾಗದಲ್ಲಿ ಪದರ ನಿಬಿಡವಾದ ಜೇಡುತಿಲೆಗಳಿದ್ದು ತಳದಲ್ಲಿ ವ್ಯಾಪಕ 
ವಾದ ರಂಧ್ರ) ಪೂರಿತ ಮರಳುಶಿಲೆಗಳು ಹರಡಿರುತ್ತವೆ. ಇಂತಹ ರಚನೆ ನೈಸರ್ಗಿಕ 
ಅನಿಲ ಹಾಗೂ ಕಲ್ಲೆ ಣ್ಣೆ ಶೇಖರವಾಗುವುದಕ್ಕೆ ಅನುಕೂಲಕರವೆನಿಸುತ್ತದೆ, ಈ 
ರೀತಿಯ ರಚನೆಗಳಿಗೆ ತೈಲರಚನೆ(ಂ1 structure/trap) ಎಂದು ಹೆಸರು. ಇವುಗಳ 
ಸ್ತಿತ್ರವನ್ನು ಭೂಮಿಯ ಮೇಲಿನ ಅಧ್ಯಯನದಿಂದ ಗುರುತಿಸುವುದು ಕಷ್ಟಕರ 
ವಾದ ಕೆಲಸ ಹಾಗೂ ಕೆಲವು ವೇಳೆ ಇವು ವೀಕ್ಷಕರ ಗಮನವನ್ನು ಸೆಳೆಯದೆ ಮರೆ 
ಯಾಗಿರಬಹುದು. ಆದರೆ ವಾಯುಚಿತ್ರಗಳಲ್ಲಿ ಇವುಗಳನ್ನು ಸ್ಯ ಕೃತಿ, ಭೂಸವೆತ 
ಮಾದರಿ (೮೦5100೩1 16866) ಮತ್ತು ಕೆಲವು ಸನ್ನಿವೇಶಗಳಲ್ಲಿ ಜಲಸ್ತರ ಮಾದರಿ 
ಗಳು ಪ್ರತಿಬಿಂಬಿ ಸುತ್ತವ, ಈ ಅಂಶ ಭೂಮಿಯ ಮೇಲೆ ಅಂತಹ ಪ್ರದೇಶಗಳಲ್ಲಿ 
ವಿಶೇಷವಾದ ಸ ಸ್ಥಳೀಯ ಅಧ್ಯಯನವನ್ನು ಮಾಡಲು ಸಹೆಕಾರಿಯಾಗಿರುತ್ತದೆ, ಆದುದ 
ರಿಂದ ಪೆಟ್ರೋಲಿಯಂ ವಿಜ್ಞಾನಿಗಳಿಗೆ ವಾಯುಚಿತ್ರ ಮಿತವ್ಯವ ಹಾಗೂ ಕಾಲಮಿತಿ 
"ದ ೈಷ್ಟಿ ಯಿಂದ ಬಹಳ ಉಪಯುಕ್ತ ವಾದ ಸಾಧನವಾಗಿದೆ ಎನ್ನ ಬಹುದು, 
ವೃತ್ತಾ ಕಾರ, ದೀರ್ಫ ವೃ ತ್ತಾಕಾರ (೦೪೩1) ಅಥವಾ ಅಂಡಾಕಾರ (elliptical) 
ಸ್ಮಳಾಕೃ ತಿಗಳು, ದಿಬ್ಬ ಗಳು ಸ್‌ ಶಿಲಾರಚನೆ ಹಾಗೂ ಪರಿಧಿ (೧೩೭೦) ಎಂದು 
ಕರೆಯಲ್ಪಡುವ ಅವ್ಯಪಸ್ಥಿ ತ ಛಾಯೆ (10881 ೩೧೩7೦1)), ಕಂಕಣಾಕಾರ ಅಥವಾ 
ಜ್ಯ ಜಲಸ್ತರ ಮಾದರಿ ಇವುಗಳು ಸಾಮಾನ್ಯವಾಗಿ ತೈಲ ರಚನೆಗಳನ್ನು ಸೂಚಿಸು 
4 ವೆ 
3. ವ್ಯವಸಾಯ (Agriculture) 
ವೈವಸಾಯ ಕ್ಷೇತ್ರದಲ್ಲಿ ಭಾರಿ ಕೃ ಸಿಯೋಜನೆಗಳಿಗೆ ಕೆಳಕಂಡ ಮುಖ್ಯ 
ಪ್ರಚಲಿತ ವಿಷಯಗಳ ಸಂಗ್ರಹಣೆಗಾಗಿ ಯುತ; ಗಳು ಹೆಚ್ಚಾಗಿ ಬಳಕೆಯಲ್ಲಿವೆ 
|. ಬೆಳೆಯ ನಮೂನೆ 
2. ಪ್ರತಿ ನಮೂನೆಯ ವಿಸ್ತರಣೆ 
3. ಬೆಳೆಯ ಸತ್ವ ಹಾಗೂ ಉತ್ಸ ನ 
4. ಬೆಳೆಯ ಜು ಅಥವಾ ಸತ್ವ ಕತೆ (loss of vigor) 
ವಾಯುಚಿತ್ರ ನಿರೂಪಣೆಗಾಗಿ ಬೆಳೆಗಳಲ್ಲಿ ಹಲವು ನಮೂನೆಗಳನ್ನಾಗಿ ವಿಂಗಡಿಸ 
ಬಹುದು. ಅವುಗಳಲ್ಲಿ ಮುಖ್ಯವಾದವು ಈ ರೀತಿ ಇವೆ: 
ವ್ಯಾಪಕವಾದ ಬೆಳೆಗಳು 


ಸಾಲು ಬೆಳೆಗಳು 
ಹುಲ್ಲುಗಾವಲುಗಳು 


ಹಣ್ಣಿ ನ ತೋಟಗಳು 
ದ್ರಾಕ್ಷಿ ತೋಟಗಳು 
ಗೋಮಾಳ, ಬಂಜರು ಭೂಮಿ: 


ತ ಸತ್‌ 


೬೪ ವಿಜ್ಞಾನ ಕರ್ಣಾಟಕ 


ಈ ಮೇಲಿನವನ್ನು ಗುರುತಿಸುವುದಕ್ಕೆ ಕೆಲವು ಸಂಕೇತಗಳನ್ನು ನಿಯೋಜಿಸಿ 
ಪ್ರತಿನಮೂನೆಯ ವಿಸ್ತರಣವನ್ನೂ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಾಣಿಸುವ ಗೆರೆಯಿಂದ 
ಗುರುತಿಸಿ (66111081100) ಅವುಗಳ ಕ್ಷೇತ್ರಫಲವನ್ನು ಭೂಮಾಪನ ತತ್ವಗಳಿಂದ 
ಸುಲಭವಾಗಿ ಘನರೂಪದರ್ಶಕ ಹಾಗೂ ಘನರೂಪಮಾಪಕಗಳ ಸಹಾಯದಿಂದ ' 
ಕಂಡುಹಿಡಿದು ಬೆಳೆಗಳ ಉತ್ಪನ್ನಗಳನ್ನು ನಿರ್ಧರಿಸಬಹುದು. 

ಆಹಾರ ಬೆಳೆಗಳು, ಧಾನ್ಯಗಳು, ಹತ್ತಿ ಮುಂತಾದ ವಾಣಿಜ್ಯ ಬೆಳೆಗಳು, 
ಕಿತ್ತಳೆ ಮುಂಶಾದ ಹಣ್ಣು ಹಂಪಲು ಬೆಳೆಗಳ ಸತ್ವಹೀನತೆ ಹಾಗೂ ನಾಶ ಮತ್ತು ' 
ಅದರ ಕಾರಣ ಇವುಗಳನ್ನು ವಾಯುಚಿತ್ರ ಅಧ್ಯಯನ ಮತ್ತು ನಿರೂಪಣೆಯಿಂದ 
ನಿರ್ಧರಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯಮಾಡಬಹುದು. ' 
ಇಂತಹ ಅಧ್ಯಯನಕ್ಕೆ ರಕ್ತವರ್ಣಾತೀಶ (1818೩೯೦6) ಚಿತ್ರಗಳು ಬಹಳ ಸಹಕಾರಿ" 
ಯಾಗಿದ್ದು ಈ ಅಧ್ಯಯನದಲ್ಲಿ ಹೆಚ್ಚು ಬಳಕೆಯಲ್ಲಿವೆ. | 

ಹೊರವಾಗಿ ಬೆಳೆದಿರುವ ಸಸ್ಯವರ್ಗ ದಿಂದ ಹೆಚ್ಚಿನ ರಕ್ತವರ್ಣಾತೀತ ಪ್ರತಿಫಲನ 
(IR refletance)ವೂ, ರೋಗಾಣುಗಳ ಸೋಂಕಿನಿಂದ ತಮ್ಮ ಎಲೆಗಳ ಹರಿತ್ತಿನ : 
ಅಂಶವನ್ನು ವಿಶೇಷವಾಗಿ ಕಳೆದುಕೊಂಡಿರುವ ಸಸ್ಯವರ್ಗದಿಂದ ಕಡಿಮೆ ಪ್ರತಿಫಲನವೂ 
ಉಂಟಾಗುವುದರಿಂದ ರೋಗಪೀಡಿತ ಸಸ್ಯಗಳು ಬಣ್ಣದ ರಕ್ತ ವರ್ಣಾತೀತ ಚಿತ್ರಗಳಲ್ಲಿ ' 
ಮಂಕುಕೆಂಪು, ಕಂದುಬಣ್ಣ 4 ನೀಲಿಬಣ್ಣ ಹಾಗೂ ಗಾಢಛಾಯೆಯಲ್ಲಿ 
ಕಾಣಬರುತ್ತವೆ. 

ಉದಾಹರಣೆಗೆ ಕಾಡಿಗೆರೋಗ (011880) ತಗುಲಿರುವ ಆಲೂಗೆಡ್ಡೆ ಬೆಳೆಯನ್ನು ' 
ಸ್ಥಳೀಯ ಗಾಢ ಕಪ್ಪುಛಾಯೆಯಿಂದ ಗುರುತಿಸಬಹುದು. 


4. ಅರಣ್ಯಖಾತೆ (Forestry) 

ಈ ಕ್ಷೇತ್ರದಲ್ಲಿ ದೊಡ್ಡದೊಡ್ಡ ಅರಣ್ಯಪ್ರದೇಶಗಳಲ್ಲಿನ ಮರಗಳ ಕಾಡುಗಳು 
(೧0೦೯ land) ಕುರುಚಲು ಗಿಡ ಪ್ರದೇಶಗಳು (brush 1886) ಹಾಗೂ ಹುಲ್ಲು 
ಗಾವಲುಗಳು (87885 1೩nd) ಇವುಗಳ ವರ್ಗೀಕರಣ, ದಟ್ಟತೆ ಮತ್ತು ವಿಸ್ತರಣೆ 
ಯನ್ನು ಗುರುತಿಸಿ ಅರಣ್ಯಸಂಪತ್ತನ್ನು ಅಭಿವೃದ್ಧಿ ಪಡಿಸುವ ಯೋಜನೆಗಳಲ್ಲಿ ವಾಯು 
ಚಿತ್ರಗಳು ಬಹಳ ಪರಿಣಾಮಕಾರಿಯಾದ ಸಾಧನೆಗಳಾಗಿವೆ. 

ಅರಣ್ಯಗಳ ವರ್ಗೀಕರಣ, ಮರಮುಟ್ಟುಗಳ ಗುರುತಿಸುವಿಕೆ ಮತ್ತು ಅವುಗಳ 
ಎಣಿಕೆ, ಚಿತ್ರದ ಪ್ರಮಾಣ, ಚಿತ್ರೀಕರಣದ ಕಾಲ (ಯತು-568500), ಉಪಯೋಗಿ 
ಸಿದ ಚಿತ್ರಸಟಲ್ಲ ಛಾಯೆಯ ದಟ್ಟತೆ ಮತ್ತು ಸ್ಥಳಾಕೃತಿಗಳನ್ನು ಅವಲಂಬಿಸಿರು 
ತ್ತವೆ. | 

ಮರದ ನಮೂನೆಗಳನ್ನು ರೆಂಬೆ ಮತ್ತು ಕವಲುಗಳ ಮಾದರಿ, ನೆತ್ತಿಯ 
ಮೇಲಿನ ಆಕಾರ ಮತ್ತು  ನೆರಳು(Silhouette)ಗಳಿಂದ ಗುರುತಿಸುತ್ತಾರೆ. 


4 


ವಾಯುಚಿತ್ರಗಳು ೬೫ 


; ಉದಾಹರಣೆಗೆ ಒಂದು ತೆಂಗಿನ ತೋಟದಲ್ಲಿನ ತೆಂಗಿನಮರಗಳನ್ನು ಆಕಾಶದಿಂದ 


ನೇರವಾಗಿ ಕೆಳಗೆ ನೋಡಿ ಗುರುತಿಸುವಂತೆ ಊಹಿಸಿಕೊಳಿ )). ಮತ್ತು ಅವುಗಳ ಗರಿಗಳ 
ಮಾದರಿಯಿಂದ ಬಹುಶಃ ಅವುಗಳ ನಡುವೆ ಇರುವ ಇತರ ಗಿಡಮರಗಳನ್ನು ಸುಲಭವಾಗಿ 


| ಬೇರ್ಪಡಿಸಬಹುದಲ್ಲವೆ ? ಮರಗಳ ಎತ್ತರವನ್ನು ಘನ ರೂಪಮಾಪಕಗಳ ಸಹಾಯ 


ದಿಂದ ನಿರ್ಧರಿಸಲಾಗುತ್ತದೆ. 
ವಾಯುಚಿತ್ರಗಳು ಅರಣ್ಯ ಭನ ರೋಗಗ್ರಸ್ತ ಮತ್ತು ಕೀಟಗಳಿಂದ 


| ನಾಶವಾಗುತ್ತಿರುವ 5 ಗಿಡಮರಗಳನ್ನು ಪ ಪತೆ ತ್ರೈ ಹಚ್ಚಲು ಹಾಗೂ ದಿಮ್ಮಿಗಳ ಸಾಗಾಣಿಕೆಗೆ 


ರಸ್ತೆ ನಿರ್ಮಾಣ ಮತ್ತು ಕಾಡ್ತಿಚ್ಚು((0೯t ೧£೦)ಗಳನ್ನು ಪತ್ತೆಹಚ್ಚಲು ಅಥವಾ 
ಅದರಿಂದ ಆಗಿರುವ ನಷ್ಟ ವನ್ನು ಅಂದಾಜುಮಾಡಲು ಕೂಡ ಸಹಾಯಕಾರಿಯಾಗಿನೆ. 
ವ್ಯವಸಾಯಕ್ಕೆ ಯೋಗ್ಯವಾದ ಸ್ಥಳಾಕೃತ್ತಿ ಭೂಲಕ್ಷಣ, ಮಣ್ಣು, ಮಣ್ಣಿನ 
ಸಾರ, ಜಲಾಂಶ ಇವುಗಳನ್ನು ಷು NE ವಾಯುಚಿತ್ರಗಳ ಅಧ್ಯ 
ಯನದಿಂದ ಅಧಿಕಬೆಳೆ ಉತ್ಪ ನ್ನ("೮೯೦೪೫ More Food’), ಪರಾಯ ಬೆಳಪದ್ಧತಿ 
(rotation of crops), "ಮತ್ತು ಭೂಸವೆತವನ್ನು ತಡೆಗಟ್ಟು ವಿಕಿ ಮುಂತಾದ 


ರಾಸಿ ಪ್ರಯ ಯೋಜನೆಗಳಿಗೆ ಪರಿಣಾಮಕಾರಿಯಾದ ಅಂಶಗಳ ವಿವರಗಳನ್ನು ಸಡೆಯ 
- ಬಹುದಾಗಿದೆ. 


ಈ ಕ್ಷೇತ್ರದಲ್ಲೂ ರಕ್ತವರ್ಣಾತೀತ ಚಿತ್ರಗಳ ಬಳಕೆ ಹೆಚ್ಚು ಪರಿಣಾಮಕಾರಿ 
ಯಾಗಿದೆ. 

ಅಲ್ಲದೆ ವನ್ಯಮೃ ಗಗಳ ಖಾನೇಷುಮಾರಿಗೂ ವಾಯುಚಿತ್ರ ಗಳನ್ನು ವಿಶೇಷ 
ವಾಗಿ ಉಪಯೋಗಿಸಲಾಗುತ್ತಿದೆ. ದೊಡ್ಡ ಪ್ರಾಣಿಗಳನ್ನು ವೈಯಕ್ತಿಕವಾಗಿ ಎಣಿಸ 
ಬಹುದಾಗಿದೆ. ಹಾಗೆಯೇ ಸಣ್ಣ ಪ್ಪಾ ಪ್ರಾಣಿಗಳ Ra ಗುರುತಿಸಿ ಅವುಗಳ 
ಪ್ರಾಮುಖ್ಯತೆಯನ್ನು TS: 


5. ಜಲಶಾಸ್ತ್ರ ಮತ್ತು ಜಲಸಂಪನ್ಮೂಲಗಳು 
(Hydrology and Water Resources) 
ಈ ಕ್ಷೇತ್ರದಲ್ಲಿ ವಾಯುಚಿತ್ರಗಳ ಬಳಕೆಯು ವಿಶೇಷವಾಗಿ ಈ ಕೆಳಗೆ ತಿಳಿಸಿರುವ 
ವಿಷಯಗಳಿಗೆ ಸಂಬಂಧಿಸಿದೆ. 
1. ಜಲಮೂಲಗಳ ಅನ್ವೇಷಣೆ ಮತ್ತು ಅವುಗಳ ವಿವರಣೆ 
2. ಅಂತರ್ಜಲದ ಅನ್ವೇಷಣೆ. 
3. ಹಿಮಶ್ರೇತ್ರ(snow field) ಗಳ ಅಧ್ಯಯನ. ಜಮಪ್ರದೇಶಗಳಿಂದ 
ಬೆಳಕು ಹೆಚ್ಚಾಗಿ ಪ್ರತಿಫಲಿಸ ಸುವುದರಿಂದ ಹಿಮದ ವ್ಯಾಪ್ತಿ ಸಿಯನ್ನು ಜಾಯುಚಿತ್ರ ಗಳಲ್ಲಿ 
ಯಶಸ್ವಿಯಾಗಿ ಹುದೆ. ಹಿಮಶೇಖರಣೆ ಮತ್ತು ಕರಗುವಿಕೆಯನ್ನು 
ಅನುಕ್ರಮ ಚಿತ್ರಿ ೇಕರಣದಿಂದ (sequential photography) ತಿಳಿಯಬಹುದು, 
ಈ 


೬೬ ವಿಜ್ಞಾ ನ ಕರ್ಣಾಟಕ 


4. ಜಲಮೂಲ ಪ್ರದೇಶಗಳಲ್ಲಿ ಸಸ್ಯವರ್ಗದ ಸ್ವಾಭಾವಿಕ ಬಾಸ್ಟಿ ಕರಣ 


ದಿಂದುಂಬಾಗುವ ಫೆ (apotranspiration 105ss)ವನ್ನು ತ ಟಾ | | 


ಬಹುದು. 


ಮೇಲ್ಮೈ ಜಲಸಂಪನ್ಮೂಲ. 50೯1೩06 ೫೩೬೦) ಗಳ ಅನ್ವೇಷಣೆಗೆ ಈ ಅಂಶ 


ಗಳನ್ನು ವಾಯುಚಿತ್ರ ಗಳಿಂದ ಪಡೆಯಬಹುದು. 

|. ಜಲಸ್ಥ ರ ಮಾದರಿಗಳ ತ್ವರಿತ ನಕ್ಷೆ ತಯಾರಿಕೆ. 

೧. ಪ್ರದೇಶ ದ ಜಲಸ್ಕರ ಮಾ ಮತ್ತು ಅಲ್ಲಿಯ ಮಣ್ಣು, ಶಿಲಾ 
ರಚನೆ ಹಾಗೂ ಭೂಸ್ವ ರೂಪಗಳ ಸಂಬಂಧ, 


4. ನದೀ ಮಾರ್ಗಗಳ ಸ್ಥಿತಿ. 
5. ಜಲಶಾಸ್ತ್ರ ಮಾದರಿ(11)68010810 7306615)ಗಳ ತಯಾರಿಕೆ, 
ಮತ್ತು ಅಂತರ್ಜಲದ ಅನ್ವೇಷಣೆಗೆ ಸಂಬಂಧಿಸಿದ-- 
1. ಜಲಭರಿತ ಶಿಲೆಗಳನ್ನು ಗುರ್ತಿಸುವಿಕೆ ಹಾಗೂ ಅವುಗಳ 
ವಿಸ್ತರಣೆಯ ಅನ್ರೇಷಣೆ, 
. ಅಂತರ್ಜಲ ವಲಯಗಳನ್ನು ಗುರುತಿಸುವಿಕೆ. 
. ಪ್ರಾದೇಶಕ ಅಂತರ್ಜಲ ನಕ್ಷೆ ತಯಾರಿಕೆ. 
. ಅಂತರ್ಜಲದ ಗುಣಮಟ್ಟದ ಅಧ್ಯಯನ, 
5. ಶಿಲೆಗಳಲ್ಲಿನ ರಂಧ್ರ ಹಾಗೂ ಬಿರುಕುಗಳ ಸಾಂದ್ರತೆ, 


6. ಸಾಗರ ಶಾಸ್ತ್ರ ಮತ್ತು ಸಾಗರ ಸಂಪನ್ಮೂಲಗಳು 
(Oceanography and Marine Resources) 

ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸಾಗರಪ್ರಾ ಣಿಶಾಸ್ತ್ರ, (marine biology)ನಖಾನು 
ಗಾರಿಕೆ, ಹಡಗುನಿರ್ಮಾಣ, ಸಾಗರ ತೀರ ಕೈಗಾರಿಕೆಗಳು ಅಲ್ಲದೆ ಸಾಗರ ಮತ್ತು ತೀರದ 
ಲಕ್ಷಣಗಳು, ತೀರದ ಸವೆತ ಮನರಂಜನೆ, ತೀರಸ್ಥ ಳಗಳ ಹಾಗೂ ಮರಳು ದಂಡೆಗಳ 
(6೩೦865) ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಂಗ್ರಹಣೆಗೆ 


& ಓಟ (ಟಿ 


3. ಜಲಾನಯನ ಪ ನ್ರದೇಶದ (watershed/divide) ಲಕ್ಷಣ ಹಾಗೂ ' 


ಸಾಮಾನ್ಯ ವಾಯುಚಿತ್ರಗಳ್ಕೂ ಸಮುದ್ರದ ನೀರಿನ ಉಷ್ಣಾಂಶ (heat-mapping) . 
ಮತ್ತು ಇತರ ಸಾಗರತಳದ ಸ್ವರೂಪಗಳ ಮತ್ತು ಅಲ್ಲಿನ ಖನಿಜಸಂಚಯನಗಳ : 


ಅಧ್ಯಯನ ಮತ್ತು ಅನ್ವೇಷಣೆಗೆ ಸರಿಯಾದ ಪಟಲ ಮತ್ತು ಸೋಸುಗಳ 
ಸಂಯೋಜನೆಯಿಂದ ತೆಗೆದ ಚಿತ್ರಗಳು ಅಥವಾ ರಕ್ತವರ್ಣಾತೀತ ಚಿತ್ರಗಳು ವಿಶೇಷ 
ವಾಗಿ ಸಹಾಯಕವಾಗಿವೆ. ವರ್ಣಚಿತ್ರೀಕರಣದಿಂದ ತಿಳಿನೀರಿನಲ್ಲಿ ಸುಮಾರು 60 ಅಡಿ 
ಆಳದವರೆಗೂ ಹಾಗೂ ಅಲ್ಲಿ ಹುದುಗಿರುವ ನೆಲಭಾಗದ ಲಕ್ಷಣ ಮತ್ತು ಕೆಲವು 
ತೀರಪ್ರದೇಶಗಳಲ್ಲಿ ಹವಳನಿಕ್ಷೇಪ(ಂ೦೯೩! 86೩608) ಗಳನ್ನೂ ಗುರುತಿಸಲಾಗಿದೆ, 


ಟಚ್‌ ಚ ರ್ಕ್ಷಾಾಾಕ 


ಲೋ ಲ್ಯ 


ವಾಯುಚಿತ್ರಗಳು ೬೭ 


7. ಇಂಜಿನಿಯರಿಂಗ್‌ ಮತ್ತು ನಗರಾಭಿನೃದ್ಧಿ ಕಾರ್ಯಗಳು 
ಅಣೆಕಟ್ಟು, ಜಲಾಶಯ, ದಂಡೆಗಳು, ಕಾಲುವೆ ಮುಂತಾದ ಜಲಫಿಯಂತ್ರಣ 
U@Eೆ(water controlling or hydraulic structures) ಗಳ್ಳು ಹೆ ದ್ದಾರ್ಕಿ 
ಸೇತುವೆಗಳು ಕೊಳವೆ ಮಾರ್ಗ (pipe ne), ಸುರಂಗಗಳು, ಮುಂತಾದ 
ಇಂಜನಿಯರಿಂಗ್‌ ಯೋಜನೆಗಳಿಗೆ ಹಾಗೂ ಭಾರಿ ಕೈಗಾರಿಕಾ ಸಂಸ್ಥೆ ಗಳಿಗಾಗಿ ಸ್ಥಳ 
ಪರಿಶೀಲನೆ ಮತ್ತು ಕಟ್ಟಿ ಡಸಾಮಗ್ರಿಗಳ ಅನ್ವೇಷಣೆಗೆ ವಾಯುಚಿತ್ರಗಳನ್ನು 
ವಿಶೇಷವಾಗಿ ಬಳಸೆಲಾಗುತ್ತಿದೆ. 
ಪಟ್ಟಣ ಮತ್ತು ಬಡಾವಣೆಗಳ ಕ್ರಮಬದ್ಧವಾದ ಬೆಳವಣಿಗೆ ಮತ್ತು 'ಹೊಸ 
ಬಡಾವಣೆಗಳು, ರಸ್ತೆ ನಿರ್ಮಾಣ, ಸಂಚಾರ ನಿಯಂತ್ರಣ, ವಿಸ್ತರಿಸುತ್ತಿರುವ ದೊಡ್ಡ 
ದೊಡ್ಡ ಪಟ್ಟಣಗಳಲ್ಲಿ ಹೊರಾಂಗಣ ಮನರಂಜನೆ ವಿಹಾರಗಳು ಹಾಗೂ ಈಜುಕೊಳ 
' ಗಳು ಕ್ರೀಡಾಂಗಣಗಳು ಮುಂತಾದ ಯೋಜನೆಗಳಿಗೆ ಅನುಕ್ರಮ ಚಿತ್ರೀಕರಣ 
(sequential photography) ಪರಿಣಾಮಕಾರಿಯಾಗಿದೆ, ಈ ವಿಧವಾದ ಚಿತ್ರಗಳು 
| ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಹಾಗೂ ಹಿಂದಿನ ಕೆಲಸಗಳೊಂದಿಗೆ ಹೋಲಿಕೆ 
ಮಾಡಲು ಸಹಾಯಕವಾಗಿವೆ. 


8. ಪರಿಸರದ ಅಧ್ಯಯನ (Environmental studies) 

ವಾಯುಚಿತ್ರಗಳ ಅಧ್ಯಯನ ಮತ್ತು ನಿರೂಪಣೆಯಿಂದ ಒಳಚರಂಡಿ ಅಥವಾ 
ಕಾಲುವೆಗಳ ಮೂಲಕ (0೪೬ 8೩1) , ಕಲ್ಮಷ ಹೊರಬರುವಿಕೆ, ಸಮುದ್ರ, ಸರೋವರ 
' ಮತ್ತು ಕಾಲುವೆಗಳಲ್ಲಿ ತೈಲ ಕಲ್ಮಸಗಳ ವಿಸರ್ಜನೆ (011 60೫೧) ಹಾಗೂ ಶೈಲ 
' ವಾಹಕ ಹಡಗುಗಳ ಸೋರುವಿಕೆ (೩ slick), ಕಾರ್ಲಾನೆಗಳು ಮತ್ತು ಅಣುಶಕ್ತಿ 
ಕೇಂದ್ರಗಳಿಂದ ಆಮ್ಲ ಮತ್ತು ಲವಣ ಮುಂತಾದ ರಾಸಾಯನಿಕ ಪದಾರ್ಥಗಳು 
ಹಾಗೂ ವಿಕಿರಣಕ್ಕೆ ಸಂಬಂಧಿಸಿದ ಪದಾರ್ಥಗಳ ವಿಸರ್ಜನೆ (disposals) ಮುಂತಾದು 
ವನ್ನು ಗುರುತಿಸಿ ನಾಯು, ನೀರು ಮತ್ತು ನೆಲ ಕಲುಸಿತವಾಗುವ ಸಂದರ್ಭಗಳ 
| ಮುನ್ನಚ್ಚರಿಕೆ (pollution monitoring) ಕ್ರಮಗಳನ್ನು ಕೈಗೊಳ್ಳಲು ಸಾಧ್ಯ 
ವಾಗಿಜಿ. ಇದು ಇತ್ತೀಜೆಗೆ ಬಹುವಾಗಿ ಬೆಳೆಯುತ್ತಿರುವ ಒಂದು ಹೊಸ ಹಾಗೂ 
ವಿಶೇಷ ಕ್ಷೇತ್ರ ಮತ್ತು ಇದರಲ್ಲಿ ಕಪ್ಪು ಬಿಳುಪು, ಅತಿರಕ್ಕವರ್ಣ ಚಿತ್ರಗಳನ್ನು 
ವಿಶೇಷವಾಗಿ ಬಳಸಲಾಗುತ್ತದೆ. 


(ಗ 


ಆ ಲ ಭಕ AT ಟ್‌ ರ್ಯಾ ಲ ಛೂ 4 
ಬಜ ರೇ ಲ್‌ 


| 9. ವಿಪತ್ತುಗಳು (Disasters) | 

; ದೀಶದ ನಾಯಕರುಗಳು, ಸರ್ಕಾರಿ ಅಧಿಕಾರಿಗಳು. ಪ್ರವಾಹ ಪೀಡಿತ ಪ್ರದೇಶ 
' ಗಳು ಹಾಗೂ ಭೂಕಂಪ ಮುಂತಾದ ಸ್ವಾಭಾವಿಕ ವಿಪತ್ತು ಗಳಿಗೆ ಗುರಿಯಾದ ಪ್ರದೇಶ 
A ಗಳನ್ನು ವಿಮಾನದಿಂದ ಅಥವಾ ಹೆಲಿಕಾಪ್ಟಿರ್‌ ನಿಂದ ವೀಕ್ಷಿಸಿ ವಿವರಗಳನ್ನು ಪಡೆಯುವ 


೬೮ ವಿಜ್ಞಾನ ಕರ್ಣಾಟಕ 


ವಿಷಯವನ್ನು ನಾವೆಲ್ಲರೂ ಕೇಳಿದ್ದೇವೆ ಮತ್ತು ವರ್ತಮಾನ ಪತ್ರಿ ಕೆಗಳಲ್ಲಿ ಓದಿದ್ದೆ ವೆ. 
ಇಂತಹ ನೋಟಗಳನ್ನು ಚಿತ್ರಿ (ಕರಿಸಿದಲ್ಲಿ ಚಿತ್ರಗಳು ಪ್ರವಾಹ, ತ್ಕ ಜ್ವಾಲಾ 
ಮುಖಿ ಆಸ್ಫೋಟನೆ, ಬೆಂಕಿ ಜಾ ಮತ್ತು ಬಾಂಬು ಸಿಡಿತ, ಸೇತುವೆ ಅಣೆಕಟ್ಟು 
ಗಳ ಒಡೆತ, ಭೂಪಾತಗಳಿಂದಾಗುವ ಅನಾಹುತ ಮುಂತಾದ ಸ್ವಾಭಾವಿಕ ಹಾಗ 
ಮಾನವನಿರ್ಮಿತ ವಿಪತ್ತು ಗಳಿಗೆ ಸಂಬಂಧಪಟ್ಟ ಎಲ್ಲಾ ವಿವರಗಳನ್ನು ಗ್ರ ಗ್ರಹಿಸಬಹುದು, 
ಇಂತಹ ವಿವರ ಸಂಗ್ರ ಹಣೆ ಮತ್ತು ೫4. ವಿಶ್ಲೆ (ಸಣ್ಣ, hE ಮೇಲೆ 
ತಿಳಿಸಿದ ವಿಪತ್ತು ಗಳಿಂದ ಪಾರಾಗುವ ಮಾರ್ಗ ಅವುಗಳ ಪುನರಾವರ್ತನೆಯ ತಡೆ, 
ಮುಂತಾದ ರಕ್ಷಣಾ ಹಾಗೂ ಮುನ್ನೆಚ್ಚರಿಕೆ ಕ್ರಮ ಮುಂತಾದವುಗಳನ್ನು ನಿಯೋಜಿಸ 
ಬಹುದಾಗಿದೆ. 
ಅಲ್ಲದೆ ವಾಯುಚಿತ್ರಗಳ ಅಧ್ಯಯನದಿಂದ ಪ್ರ ಪುವಾಹೆದಿಂದ ಮುಳಗದೆಯಾಗಿರುವ 
ಪ್ರದೇಶ, ಏರಿ ಅಣೆಕಟ್ಟುಗಳು ಒಡೆದುಹೋಗಿರುವ ಸ್ಥಳ, ಭೂಕಂಪನದಿಂದ ಭೂಮಿ 
ಬಂತ 7 ME ಪ್ರದೇಶಗಳು ಮತ್ತು ವಿಪತ್ತಿ pe ತೀವ್ರತೆ ಜನರ ಆಸ್ತಿಪಾಸ್ತಿ 
ಗಳ, ಬೆಳೆಗಳ, ih ಕಷ್ಟನಷ್ಟಗಳ ವಿವರಪಟ್ಟ ತಯಾರಿಕೆ ಹಾಗೂ 
ರಕ್ಷಣೆ ಮತ್ತು ಪುನರ್ವಸತಿಗೆ dk ಬರ್ಪಾಡುಗಳು ho ಕಾರ್ಯಕ್ರಮ 
ಗಳನ್ನು ಸಮಂಜಸವಾಗಿ ರೂಪಿಸಿಕೊಳ್ಳಲು ಸಹಾಯಕವಾಗುತ್ತದೆ. 
ಕಾಡ್ತಿಚ್ಛಿ ನಿಂದ ನಷ್ಟವಾಗಿರುವ ಮತ್ತು ನಷ್ಟವಾಗುತ್ತಿ ರುವ ಅರಣ್ಯ ಸಂಪತ್ತಿನ 
ರಕ್ಷಣೆ ಮತ್ತು ಔಂಕಿಯನ್ನು ಹತೋಹಓಯಲ್ಲಿಡುವ ತಜ್ಞ ರ ಕಾರ್ಯ ಸುಮ 
ವಂತೆ ಮತ್ತು ಅವರು ಅರಣ ವನ್ನು ಸುರಕ್ಷಿತವಾಗಿ ಪ್ರ ವೇಶಿಸುವ ಹಾಗೂ ಹಿಂತಿರುಗುವ 
ಮಾರ್ಗಗಳು ಮತ್ತು ಕ ಹರಡುತ್ತಿ ರುವ ಮತ್ತು ಅದನ್ನು ಅಡಗಿಸಲು ಅನುಕೂಲ 
ವಾದ ದಿಕ್ಕು ಮತ್ತು ಭಾಗಗಳು ಇವುಗಳ ವಿವರಗಳನ್ನು ಅವಳಿಚಿತ್ರಗಳ ಘನರೂಪ 
ವೀಕ್ಷಣೆಯಿಂದ ನಿರ್ಧರಿಸಬಹುದು. | 


ಅತಿರಕ್ತವರ್ಣ ಚಿತ್ರಗಳಿಂದ ಸುಟ್ಟುಹೋಗಿರುವ ಮತ್ತು ಬೆಂಕಿ ತಗುಲದೇ ' 
ಇರುವ ಗಿಡಮರಗಳ ಛಾಯೆಯ ಸ್ಪಷ್ಟ ವ್ಯತ್ಯಾಸದಿಂದ ಬೆಂಕಿಯಿಂದುಂಟಾಗಿರಬಹು ' 
ದಾದ ನಷ್ಟ ವನ್ನು ಅಂದಾಜು ಹತ್ತೆ ಹೊಗೆಯು ನೇರವಾಗಿ ಮೇಲಕ್ಕೇರು : 
ತ್ರಿದ್ದಲ್ಲಿ ಆರಾ ಹೆಚ್ಚು ಗಾಳಿ ಇದ್ದಲ್ಲಿ ಓರೇ ಚಿತ್ರಗಳನ್ನು ತೆಗೆದು ಅವುಗಳ] 
ತ್ಲೀಷಣೆ- ನಿರೂಪ ಣೆಯಿಂದ ವಿವರಗಳನ್ನೂ ಪಡೆಯಬಹುದು. 
ಇನ್ನು ಜ್ವಾಲಾಮುಖಿ ಆಸ್ಫೋಟನೆ, ಶಿಲಾರಸ ಹಾಗೂ ಅನಿಲಗಳ ಹರಡುವಿಕೆ, ' 
ತ ತಳದಲ್ಲಿನ ಭೂಕಂಸ, ಅದರಿಂದುಂಟಾಗುವ ಭಾರಿ ಅಲೆಗಳ (tsunami) 
ಪ್ರಸರಣೆ ಮತ್ತು ಇವುಗಳ ವಿನಾಶಕಾರಿ ವಿಪತ್ತಿನಿಂದುಂಟಾಗಿರುವ ಕಷ್ಟ ಸೈ ನಷ್ಟ ಗಳನ್ನು ' 
Kd ಅವುಗಳ ವಿಸ್ತರಣೆಯನ್ನು ಗುರುತುಮಾಡಿ ಮುನ್ನೆಚ್ಚ ಕೆ ಹಾಗೂ 
ಅವುಗಳನ್ನು ತಡೆಗಟ್ಟುವ ಕಾರ್ಯಕ್ರ ಮಗಂಗೆ ಸಂಬಂಧಿಸಿದ ವಿವರಗಳನ್ನು ಸ” 
ಬಹುದು, 


ವಾಯುಚಿತ್ರಗಳು ೬೯ 


10. ಪ್ರಾಚ್ಯವಸ್ತು ಸಂಶೋಧನೆ 
(Archaeology) 

ಪ್ರಾಚೀನ ಇತಿಹಾಸದ ಅವಶೇಷಗಳನ್ನು ವಾಯುಚಿತ್ರಗಳ ಅಧ್ಯಯನದಿಂದ 
ವಿಸ್ಮಯಕಾರಿ ರೀತಿಯಲ್ಲಿ ಪತ್ತೆ ಹಚ್ಚಿ ಶೋಧನೆ ಮಾಡಲಾಗಿದೆ. ಪ್ರಾಚೀನ ಇತಿಹಾಸ 
ಗಳ ತೊಟ್ಟಿ ಲಾಗಿರುವ ಪಶ್ಚಿಮ ಏಷ್ಯಾ (middle east) ಪ್ರದೇಶಗಳಲ್ಲಿ, ಅದರಲ್ಲೂ 
: ತುರ್ಕಿ ಮತ್ತು ಮಧ್ಯ ಏಷ್ಯಾ ಪ್ರದೇಶಗಳಲ್ಲಿ ಇಂತಹ ಅನೇಕ ಸ್ಥಳಗಳನ್ನು ವಾಯು 
ಚಿತ್ರ ಅಧ್ಯಯನದಿಂದ ಗುರುತಿಸಲಾಗಿದೆ. ಪ್ರಾಚೇನ ಸ್ವಾಸ್ಥ್ಯ (settlements) 
ಗಳನ್ನು ಸಸ್ಯಗಳ ವರ್ಗ ಭೇಧ ಹಾಗೂ ಗಿಡಮರಗಳ, ಕಟ್ಟಡಗಳ ಆಧಾರದ 
(building foundation plan) ನಿಯಂತ್ರಣದಿಂದಾದ ಸಾಲು ಬೆಳವಣಿಗೆ ಅಥವಾ 
ವಿಶಿಷ್ಟ ಮಾದರಿಯಲ್ಲಿ ಅವುಗಳ ವಿಸ್ತರಣೆ ಹಾಗೂ ಪ್ರಾಚೀನ ವ್ಯವಸಾಯ ಕ್ಷೇತ್ರ 
ಮತ್ತು ರಸ್ತೆಗಳ ಮೇಲೆ ಸಂಚಯವಾಗಿರುವ ಹಿಮ ಕ್ಷೇತ್ರಗಳ ನಿರ್ದಿಷ್ಟ ಮಾದರಿ 
ಮುಂತಾದ ಲಕ್ಷಣಗಳಿಂದ ಪತ್ತೆಮಾಡಲಾಗಿದೆ, ಇರಾನಿನ ಒಂದು ಭಾಗದಲ್ಲಿ ಅನೇಕ 
ಮೈಲಿಗಳವರೆಗೆ ವಿಸ್ಮರಿಸಿರುವ ಸುಮಾರು 200 AD ಕಾಲದ ನೀರಿನ ಕಾಲುವೆ 
ಯೊಂದನ್ನು ನೇರ ವಾಯುಚಿತ್ರವೊಂದರಿಂದ ಪತ್ತೆ ಹಚ್ಚ ಲಾಯಿತು. 


LK ಯುದ್ಧಖಾತೆ 
(Military Intelligence) 
ಶತ್ರುವಿಮಾನಗಳು ನೆಕೆರಾಷ್ಟ್ರಗಳ ಎಲ್ಲೆ ಯೊಳಗೆ ನುಸುಳಿ ಬಂದು ಬೇಹುಗಾರಿಕೆ 
ಮತ್ತು ಚಿತ್ರೀಕರಣ ನಡೆಸುವುದನ್ನೂ, 1960ರ ಶತಕದಲ್ಲಿ ಅಮೆರಿಕದ ಅತಿ ಎತ್ತರ 
ಹಾರಾಟದ U-2 ಬೇಹುಗಾರಿಕೆ ವಿಮಾನವೊಂದು ರಷ್ಯದಮೇಲೆ ಹಾರಾಟ ನಡೆಸಿದ್ದು 
ಹಾಗೂ ಕ್ಯೂಬಾದಲ್ಲಿ ರಷ್ಯನರು ನಿರ್ಮಿಸುತ್ತಿದ್ದ ದೂರಗಾಮಿ ಶಸ್ತ್ರಗಳ ನೆಲೆಯನ್ನು 
ವಾಯುಚಿತ್ರಗಳಿಂದ ಪತ್ತೆಮಾಡಿ ಅಮೆರಿಕದ ರಾಯಭಾರಿ ವಿಶ್ವಸಂಸ್ಥೆಗೆ ವರದಿ 
ನೀಡಿದ್ದು ಅನೇಕರಿಗೆ ತಿಳಿದ ವಿಷಯವೇ ಆಗಿದೆ. 
ಕೌಶಲ್ಯಪೂರ್ಣ ಮತ್ತು ಯುಕ್ತಿ ಪೂರಿತ ಮಿಲಿಟರಿ ಕಾರ್ಯಾಚರಣೆಗಳಿಗೆ 
ಶತ್ರುರಾಷ್ಟ್ರಗಳ ಗಡಿಪ್ರದೇಶದ ಲಕ್ಷಣಗಳು, ಪ್ರಾದೇಶಿಕ ಸ್ಕಳಾಕೃತಿ, ಅರಣ್ಯಗಳು, 
ನದಿ, ತೊರೆಗಳು ಅವುಗಳನ್ನು ದಾಟುವ ಸ್ಥಳೆಗಳು, ಇಳಿಜಾರುಗಳ್ಳು ಮೈದಾನಗಳು 
ಶಿಲಾಸ್ಕೋಮಗಳು ಮೊದಲಾದವುಗಳ ಕೂಲಂಕಷವಾದ ವಿಷಯಸಂಗ್ರ ಹಣೆಗೆ 
ವಾಯುಚಿತ್ರ ಅತ್ಯವಶ್ಯಕ ಸಾಧನವಾಗಿ ಪರಿಣಮಿಸಿದೆ. 
ಇದಲ್ಲದೆ ಯುದ್ಧ ನೆಲೆಗಳ ಹಾಗೂ ಗಡೀಪ್ರದೇಶದೆ ನೆಲದ ಲಕ್ಷಣ, ಬಾಂಬು 
ಗಳನ್ನು ಹಾಕುವ ಪ್ರದೇಶಗಳು, ಬೆಟ್ಟಗುಡ್ಡದಾರಿಗಳಲ್ಲಿ ಸೇನೆ ಮತ್ತು ವಾಹನಗಳಿಗೆ 
ಅಡಚಣೆ ಉಂಟುಮಾಡುವುದಕ್ಕಾಗಿ ಕೃತಕ ಭೂಪಾತಗಳನ್ನುಂಟುಮಾಡಲು ಸಾಧ್ಯ 
ವಾಗುವ ಸ್ಥಳಗಳು, ಪೀಗವಾಗಿ ದಾಟಲು ಅನುಕೂಲವಾಗುವ ಕಂದರಗಳು ಹಾಗೂ 


೭೦ ವಿಜ್ಞಾನ ಕರ್ಣಾಟಕ 


ಜಲಮಾರ್ಗಗಳ್ಳು ವಾಯುನೆಲೆ (೩1೯ 06165) ಮತ್ತು ತುರ್ತು ವಿಮಾನ 
ನಿಲ್ದಾಣಗಳ ನಿರ್ಮಾಣ ಮತ್ತು ಅದಕ್ಕೆ ಬೇಕಾಗುವ ಸಾಧನಸಾಮಗ್ರಿಗಳು, 
ಮದ್ದು ಗುಂಡಿನ ಮತ್ತು ಇಂಧನಗಳ ಉಗ್ರಾಣಗಳು, ಸೇತುವೆ-ಸುರಂಗಮಾರ್ಗಗಳು 
ಅಲ್ಲದೆ. ಗೆರಿಲ್ಲಾ ಯುದ್ಧ ಹಾಗೂ ವಿನಾಶ ಅಥವಾ ಬುಡಮೇಲು ಕೃತ್ಯಗಳಿಗೆ" 
ಸಂಬಂಧಿಸಿದ ಅಂಶಗಳನ್ನು "ನಾಯುಚಿತ್ರ ನಿರೂಪಣೆಯಿಂದ ಪಡೆಯಬಹುದಾಗಿದೆ. 


ಮೇಲೆ ತಿಳಿಸಿದ ಕ್ಷೇತ್ರಗಳಲ್ಲದೆ ಆಕಸ್ಮಿಕಗಳು, ತೆರಿಗೆ ವಿಷಯ, ನ್ಯಾಯಾಂಗ ' 
ವಿಚಾರಣೆ ಮತ್ತು ಹವಾಮಾನಶಾಸ್ತ್ರ ಈ ಕ್ಷೇತ್ರಗಳಲ್ಲಿ ಕೂಡ ವಾಯುಚಿತ್ರಗಳ ' 
ಅಧ್ಯಯನ ಮತ್ತು ನಿರೂಪಣೆ ಅನೇಕ ಸಂದರ್ಭಗಳಲ್ಲಿ ವಿಶೇಷವಾಗಿ ಸಹಕಾರಿ ತೆ 
ಯಾಗಿವೆ, 

ಇತ್ತೀಚೆಗೆ, ಭೂಪ್ರದಕ್ಷಿಣೆ ಮಾಡುವ ಬಾಹ್ಯಾಕಾಶ ನೌಕೆಗಳಲ್ಲಿರುವ ಅನೇಕ ' 
ವಿಶಿಷ್ಟ ಸಾಧನಗಳಿಂದ ಭೂಗ್ರಹದ ಸ್ವಾಭಾವಿಕ ಸಂಪನ್ಮೂಲಗಳು ಮತ್ತು ಪರಿಸರದ ' 
ಅಧ್ಯಯನಕ್ಕೆ ಸಂಬಂಧಿಸಿದ ವಿವರಗಳನ್ನು ಪಡೆಯುವ ಹಾಗೂ ಅವುಗಳ ನಿರೂಪಣೆ ' 
ಮಾಡುವ ರಿಮೋಟ್‌ ಸೆನ್ಸಿಂಗ್‌ (7687016 5005178) ಎಂಬ ಹೊಸ ವಿಜ್ಞಾ ಸ್ನ ಕ್ಷೇತ್ರ ' 
ದಲ್ಲಿ ವಾಯುಚಿತ್ರಗಳು ಪೂರಕ ಸಾಧನಗಳಾಗಿ ಕೆಲಸದ ಕುದುರೆ (wo horse) 
ಯಂತೆ ಪರಿಗಣಿತವಾಗಿದೆ. 3 


ಸಹಾಯ ಸ್ಮರಣೆ F 
ಕಾನ್‌ಪುರದ ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಟಿಕ್ನಾಲಜಿಯ ಡಾ. ' 
ಯುಧಬೀರ್‌ರವರ ಉಪನ್ಯಾಸಗಳು ಮತ್ತು "ಯುಕ್ತಿ ಕ ಚರ್ಚೆ, ಅಮ ಡಾ. ' 
ಕಾಲ್‌ವೆಲ್‌, ಡಾ. ವಿಕ್ಟರ್‌ ಮಿಲ್ಲರ್‌ ಮತ್ತು ಕೆನಡಾದ ಡಾ. ಮೊಲ್ಲಾರ್ಡ್‌ ಅವರು 
ಗಳ ಲೇಖನಗಳೂ, ಕ ಜನ ಹಾಗೂ ಅಂಚೆ ವಿಚಾರ ವಿನಿಮಯ್ಮ ಮತ್ತು 
ಮೈಸೂರು ಮತ್ತು ಕರ್ನಾಟಕ ವಿಶ್ವನಿದಾ ನಿಲಯಗಳ ಸ್ನಾತಕೋತ್ತರ ಭೂವಿಜ್ಞಾ ನ 
ವಿಭಾಗಗಳಲ್ಲಿ ಹಾಗೂ ಕೃಷ್ಣರಾಜಸಾಗರದಲ್ಲಿನ ಕರ್ನಾಟ ಇಂಜನಿಂಯರಿಂಗ್‌ 
ರಿಸರ್ಚ್‌ ಸೆ ಕ್ರೀಷನ್ನಿ ನ Staff Training College ಮತ್ತು ಮೈಸೂರಿನ ಜಯ ಚಾಮ 
ರಾಜೇಂದ್ರ ಇಂಜನೀಯರಿಂಗ್‌ ಕಾಲೇಜಿನ ಸಿವಿಲ್‌ ಇಂಜನೀಯರಿಂಗ್‌ ಅಸೋಷಿ 3 
ಯೇಷನ" ಆಶ್ರಯದಲ್ಲಿ ವಾಯುಚಿತ್ರಗಳ ಬಗ್ಗೆ ಮಾಡಿದ ಭಾಷಣಗಳೂ ಈ ಬರಹಕ್ಕೆ 4 
ಸಹಾಯವಾಗಿದೆ. 
ಪ್ರತಿಯನ್ನು ಓದಿ, ತಿದ್ದಿ, ಹಾಗೂ ಸಲಹೆ ಕೊಟ್ಟು ಸಹಾಯ ಮಾಡಿದ 
ಸಚ ಯ ಭೂವಿಜ್ಞಾ ಹಳ ಪ್ರಾಧ್ಯಾಸಕರಾದ ಜೆ ಬಿ. ವಿ. ಗೋವಿಂದ ' 
ರಾಜುಲು ಅವರಿಗೂ ಮತ್ತು ಈ ಲೇಖನದಲ್ಲಿ ಬಳಸಲು ವಾಯುಚಿತ್ರೀಕರಣದ : 
ಉಪಕರಣಗಳ ಹಾಗೂ ಇತರ ಛಾಯಾ ಚಿತ್ರಗಳನ್ನು ಒದಗಿಸಿ, ಮುದ್ರಿಸಲು : 
ಅನುಮತಿ ಕೊಟ್ಟಿರುವ ಕೆಳಕಂಡ ಸಂಸ್ಥೆಗಳಿಗೂ ನಾನು ಆಭಾರಿಯಾಗಿದ್ದೇನೆ. 


ವಾಯುಚಿತ್ರಗಳು ೭೧ 

|]. Zeiss—Aerotopograph-Carl-Zeiss-Germany 

2. Cassels— London 

3. Williamsons— London 

ಗ್ರಂಥಯಣ 

1. Lueder—Airphoto interpretation—McGraw Hill 

2. Miller— Photo Geology— McGraw Hill 

3. Ray R. G.— Aerial Photographs in Geologic Inter- 
pretation and mapping— USGS Prof. Paper 373 

4. Colwell— Manual of Photointerpretation— Am. Soc. 
Photogrammetry 

5, Schwidefsky— An outline of Photogrammetry-Pitman 

6. Hart C.A.—Airphotography Applied to Surveying— 
Longmans, Green and Co. 

7. Eardley A. J.— Aerial Photographs and their Inter- 
pretation—Appleton-Century-Crosts 

8. Smith HTU— Aerial Photographs—their use and 


Interpretation— Harper 


ನಿಮಗೆ ತಿಳಿದಿರಲಿ: 
ಪ್ರಪಂಚದ ಪ್ರನುುಖ ಸರೋವರಗಳು 


ವಿಸ್ತೀರ್ಣ. (ಚ.ಕಿಮೂ) ` 


ಕ್ಯಾಸ್ಪಿಯನ್‌ 4,39,400 
ಸುಪೀರಿಯರ್‌ 82,732 
ವಿಕ್ಟೋರಿಯ 69,752 
ಎರಲ್‌ 68,031 
ಹ್ಯೂರಾನ್‌ 59,826 
ಮಿಚಿಗನ್‌ 58,240 
ಬೈಕಲ್‌ 34,320 
ಗ್ರೇಟ್‌ಬೇರ್‌ 33,280 
ಟಾಂಗಸಿಕ 33,020 
ಗ್ರೇಟ್‌ಸ್ಲೇವ್‌ 29,047 


(ಆಕರ; ಕನ್ನಡ ರತ್ನ ಕೋಶ) 


ಅ. ರಾಮಲಿಂಗಂ 


ಆಹಾರದಲ್ಲಿ ಬೂಸ್ಟಿನ ನಿಷಪದಾರ್ಥ 


ಸುಗಂಧದ್ರವ್ಯಗಳಿಗಾಗಿ ಹಿಂದೂ ದೇಶಕ್ಕೆ ಬಂದ ಯೂರೋಪಿಯನ್ನರು, ಸಸ್ಯಶ್ಯಾಮಲ 
ವಾದ ಭೂಮಿಬೆಟ್ಟಗಳನ್ನು ಕಂಡು ಫ್ಲಾಂಟೀಷನ್‌ ಬೆಳೆಗಳನ್ನು ಪ್ರಾರಂಭಿಸಿದರು. 
ತಮ್ಮ ದೇಶಗಳಲ್ಲಿ ಯಂತ್ರ ಪರಿಶ್ರಮ ಅತ್ಯುನ್ನತ ಮಟ್ಟಕ್ಟೇರಿದಾಗ ನಮ್ಮ ನೆಲೆಯ 
ರುಚಿನೋಡಿದ ಅವರು ತಮ್ಮ ಪರಿಶ್ರಮಗಳಿಗೆ ಕಚ್ಚಾ ಮಾಲುಗಳಾದ ಹತ್ತಿ, ನೆಲಗಡಲೆ, 
ತಂಬಾಕ್ಕು ಸೆಣಬು ಮುಂತಾದ ಬೆಳೆಗಳನ್ನು ಉತ್ಪಾದಿಸಲು ಯೋಜನೆಗಳನ್ನು ಹಾಕಿ 
ಕಾರ್ಯಗತಮಾಡಿದರು. ಅವರ ದೇಶಗಳಿಂದ ಬಟ್ಟೆ ಉಕ್ಕು, ಸಿಗರೇಟು ಮೊದಲಾದ 
ವಸ್ತುಗಳನ್ನು ತಂದು ಮಾರಿ ಹೆಚ್ಚು ಹೆಚ್ಚು ಕಚ್ಚಾಸಾಮಾಗ್ರಿ ಗಳನ್ನು ತಗೆದುಕೊಂಡು 
ಹೋಗಲು ಶುರುಮಾಡಿದರು. ಸ್ವಾತಂತ್ರಾ ನಂತರವೂ ಇದು ಮುಂದುವರಿ 
ಯುತ್ತಲೇ ಇದೆ. ಆದರೆ, ಅದರ ಜೊತೆಗೆ ಮಾಂಸಕೃತಗಳು (protein ) ಹೆಚ್ಚಾಗಿ 
ರುವ ಆಹಾರ ಪದಾರ್ಥಗಳು, ಮಾನು, ಸೀಗಡಿ, ಗೋಡಂಬಿ ಅಲ್ಲದೆ ದನ, ಕರು, 
ಕೋಳಿಗಳ ಆಹಾರಕ್ಕಾಗಿ ನೆಲಗಡಲೆ ಮತ್ತು ಹತ್ತಿ ಹಿಂಡಿಯನ್ನು ಸಹಾ ಹೆಚ್ಚು 
ಹೆಚ್ಚಾಗಿ ಯೂರೋಪು ಮತ್ತು ಉತ್ತರ ಅಮೆರಿಕಾ ದೇಶಗಳಿಗೆ ಅಮದು ಮಾಡಿ 
ಕೊಳ್ಳುತ್ತಿದ್ದಾರೆ, 

ಬ್ರಿಟಿಷ್‌ ದೇಶಕ್ಕೆ ಭಾರತದಿಂದಲೂ ಮತ್ತು ಬ್ರೈಜಿಲ್‌ನಿಂದಲೂ ನೆಲಗಡಲೆ 
ಹಿಟ್ಟಿನ್ನು ಅಮದುಮಾಡಿಕೊಂಡು ಟರ್ಕಿ ಕೋಳಿಗಳನ್ನು ಸಾಕಿ ಕ್ರಿಸ್‌ಮಸ್‌ ಹಬ್ಬಕ್ಕೆ 
ಮಾರುವುದು ಒಂದು ದೊಡ್ಡ ವ್ಯಾಪಾರ, 1960-1961 ವರ್ಷಗಳಲ್ಲಿ ಇಂತಹ 
ಕಡಲೆ ಒಟ್ಟಿ ನ್ನುಪಯೋಗಿಸಿ ಮಾಡಿದ ಆಹಾರ ಶಿನ್ನಿಸಿದ್ದರಿಂದ ಸಾವಿರಾರು ಟರ್ಕಿ 
ಕೋಳಿಮರಿಗಳು ಸತ್ತು ಹೋದವು. ಕೋಳಿ ಸಾಗಾಣಿಕೆಗಾರರು ಮತ್ತು ಜನ ದೊಡ್ಡ 
ಗೊಂದಲಮಾಡಿದರು. ಪ್ರಭುತ್ವವು ತಕ್ಷಣವೇ ಪಶುವೈದ್ಯರನ್ನೂ, ಶಾಸ್ತ್ರ ಜ್ಞರನ್ನೂ 
ಕರಿಸಿ, ಟರ್ಕಿ ಕೋಳಿಗಳು ಸಾಯುವುದಕ್ಕೆ ಕಾರಣಗಳನ್ನು ಕಂಡುಹಿಡಿಯಬೇಕೆಂದೂ, 
ಅದನ್ನು ನಿವಾರಿಸುವುದಕ್ಕಾಗಿ ಉಪಾಯಗಳನ್ನು ತಿಳಿಸಬೇಕೆಂದೂ ಆಜ್ಞೆ ಮಾಡಿತು. ಅತಿ 
ಶೀಘ್ರ ಕಾಲದಲ್ಲೇ ಪರಿಶೋಧನೆಗಳು ಫಲವಂತವಾದವು. ಬರ್ಕಿ ಕೋಳಿಮರಿಗಳು 
ಸಾಯಲು ಜ್ರೆಜಿಲ್‌ನಿಂದ ತರಿಸಿದ ಬೂಸ್ಟು ಹಿಡಿದ ನೆಲಗಡಲೆ ಹಿಟ್ಟನ್ನು ಅವುಗಳಿಗೆ 
ಆಹಾರದಲ್ಲಿ ಸೇರಿಸಿಹಾಕಿದುದು ಕಾರಣವೆಂದೂ, ಆೆ ಬೂಷ್ಟು ಬೆಳವಣಿಗೆಯಿಂದ 


೭೪ ವಿಜ್ಞಾನ ಕರ್ಣಾಟಕ 


ಆಹಾರದಲ್ಲಿ ವಿಷ ಸೇರಿಜೆಯೆಂದೂ ತಿಳಿದು ಬಂದಿತು. ಆಧುನಿಕ ರಸಾಯನಿಕ" 
ಪ್ರಯೋಗಗಳನ್ನು ಉಪಯೋಗಿಸಿ ಬೂಷ್ಟು ಒಂದು ವಿಷ ಪದಾರ್ಥವನ್ನು ಉತ್ಪತ್ತಿ 
ಮಾಡುತ್ತದೆಂದೂ ಕಂಡುಹಿಡಿದರಲ್ಲದೆ ಅದನ್ನು ಬೇರ್ಬಡಿಸಿ ಅದಕ್ಕೆ “ಎಫ್ಟ ಬಾಕ್ಸಿನ್‌' ' 
(Aflatoxin) ಎಂಬ ಹೆಸರನ್ನು ಕೊಟ್ಟರು. ಈ ಹೆಸರನ್ನು ಬೂಷು ವಿನ ಹೆಸರಾದ | 
ಬಸ್ಪರ್‌ ಜಿಲ್ಲಸ್‌ ಫ್ಲೇವಸ್‌ (Aspergillus flavus) ನಿಂದ "ಎಫ್ಟ ಎನ್ನುವ ಪದ 
ವನ್ನೂ ವಿಷಪದಾರ್ಥಕ್ಕೆ ಟಾಕ್ಸಿನ್‌ (Toxin) ಎನ್ನುವ ಪದವನ್ನೂ ಸೇರಿಸುವುದರ | 
ಮೂಲಕ ರೂಪುಗೂಡಿಸಿದರು. 
ಹಿಂದೆ, ಒಂದೊಂದು ಆಹಾರ ತಿಂದಾಗ, ಇಲ್ಲದೇ ತಿನ್ನಿಸಿದಾತ, ಪ್ರಾಣಿಗಳಿಗೆ, ' 
ಮನುಷ್ಯರಿಗೆ ಅಪಾಯಕಾರಿಯಾಗಿ ಪರಿಣಾಮವಾಗಿದ್ದನ್ನು ನೋಡಿರುವುದೂ, ಅದರ 
ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಪ್ರಕಟಿಸಿರುವುದೂ ಉಂಟು, ಇಂತಹವೆಲ್ಲವನ್ನೂ 
ಪುನಃ ಪರೀಕ್ಷೆ ಮಾಡುವ ಅವಸರ ಬಂದುಬಿಟ್ಟಿತು. ಜಪಾನ್‌ ದೇಶದಲ್ಲಿ ಅಕ್ಕಿ ಮತ್ತು 
ಇತರ ಬೆಳೆಗಳ ಮೇಲೆ ಬೂಷ್ಟು ಬೆಳೆಸಿ ತಿನ್ನುವುದು ಸರ್ವೇ ಸಾಮಾನ್ಯ, ಕೆಲವು ಸಲ 
ಅಕ್ಕಿ ಹಳದಿ ಬಣ್ಣ ಕ್ಕೆ ತಿರಿಗಿರುವುದನ್ನೂ ಉಪಯೋಗಿಸುವುದುಂಟು. ಇಂತಹ ಪದಾರ್ಥ 
ಗಳಲ್ಲಿ ಏನಾದರೂ ಅಪಾಯಕಾರಿಗಳಾದ ಪದಾರ್ಥಗಳಿವೆಯೆ ಎಂದು ಪರಿಶೋಧನೆ 
ಕೈಗೊಂಡರು. ಅಂತಹದೇನೂ ಕಾಣಲಿಲ್ಲ. ರಷ್ಯಾ ದೇಶದಲ್ಲಿ 1940 ರಲ್ಲಿ ಬೂಷ್ಟು 
ಹಿಡಿದ ಆಹಾರ ತಿನ್ನುವುದರಿಂದ ಕುದುರೆ ಮತ್ತು ಹಂದಿಗಳು ಹೆಚ್ಚು ಸಂಖ್ಯೆಯಲ್ಲಿ 
ಸತ್ತಿರುವುದು ನೋಡಿ ಬರೆದಿಟ್ಟಿದ್ದರು. ಅದು (Stachy botrys)ಎನ್ನುವ ಬೂಷ್ಟಿ ನಿಂದ 
ಎಂದು ಕಂಡುಹಿಡಿದರು. ಅದನ್ನು ಕುರಿತು ಪುನಃ ಪ್ರಯೋಗಗಳನ್ನು ಕೈಗೊಂಡರು. 
ಇಂತಹ ಪರಿಶೋಧನೆಗಳಿಂದೆ, Aspergillus flavus, 51800) botrys ಬೂಷು 
ಗಳಲ್ಲದೆ, ಬೇರೆ ಬೇಕೆ ಬೂಷ್ಟುಗಳು ; ಧಾನ್ಯ, ಹುಲ್ಲು, ಹಿಂಡಿ, ತವುಡ್ಕು ಹೊಟ್ಟು, 
ಮೊದಲಾದ ಪದಾರ್ಥಗಳ ಮೇಲೆ ಬೆಳೆದಾಗ ಬೇರೆ ಬೇಕೆ ತರಹಾ ವಿಷ ಪದಾರ್ಥ 
ಗಳನ್ನು ಉತ್ಪತ್ತಿ ಮಾಡುತ್ತ ವೆಂದು ಕಂಡುಹಿಡಿದರು, ಕಳೆದ 16 ವರ್ಷಗಳಲ್ಲಿ 
ಸಾವಿರಾರು ಪರಿಶೋಧನೆ ಕೃತಿಗಳು, ಸುಮಾರು 20 ಗ್ರಂಥಗಳೂ ಪ್ರಕಶಿಸಲ್ಪಟ್ಬವೆ. 
ಕೆಲವು ಅಣಬೆಗಳನ್ನು ತಿಂದಾಗ ಜನರು ವಾಂತಿ, ಬೇದಿ ಆಗಿ ಸತ್ತಿರುವುದು, 
ಸುಮಾರು ಶತಮಾನಗಳಿಂದ ತಿಳಿದು ಬಂದ ವಿಷಯ, ಅಂತಹವನ್ನು ನಾಯಿಕೊಡೆ 
ಗಳೆಂದೂ ಕರೆಯುವುದುಂಟು, ಆದೂ ಕೂಡ ವಿಷಪದಾರ್ಥಗಳು ಉತ್ಪತ್ತಿಯಾಗಿರುವು 
ದರಿಂದ ಎಂದೂ ತಿಳಿದು ಬಂದಿಶು, 16, 17ನೇ ಶತಮಾನಗಳಲ್ಲಿ ಯೂರೋಪಿನಲ್ಲಿ 
ರೈ ಧಾನ್ಯ ಜಾಸ್ತಿಬೆಳೆಸವುದೂ ಅದನ್ನು ಉಪಯೋಗಿಸಿ ರೊಟ್ಟಿ ತಯಾರುಮಾಡುವುದೂ 
ರೂಢಿಯಲ್ಲಿತ್ತು. ರೈ ಬೆಳೆಗೆ ಬರುವ ಒಂದು ರೋಗದಿಂದ ತೆನೆ ಮೇಲೆ ಬಿತ್ತದ ಬದಲಾಗಿ 
ಬೂಷ್ಟು ಕಾಯಿಗಳು ಉತ್ಸತ್ತಿಯಾಗುವುದರಿಂದ ಧಾನ್ಯ ಕಲುಷಿತಗೊಂಡು, ಅದನ್ನು 
ಉಪಯೋಗಿಸಿದ ಜನಗಳ ಕಾಲು, ಕಯ್ಯಿ ಕುಳಿತು ಹೋಗುವುದು ಅದಕ್ಕೆ 
ಕಾರಣವೆಂದೂ ಗೊತ್ತಾಯಿತು. ರೈ ಬೆಳೆಯೂ ನಿಂತು ಹೋಯಿತು. ಹೀಗೆ 


ಆಹಾರದಲ್ಲಿ ಬೂಷ್ಟಿನ ವಿಷಪದಾರ್ಥ ೭೫ 


ಹೆಚ್ಚು ಹೆಚ್ಚು ನಿಷಯಗಳು ತಿಳಿಯುತ್ತಾಬಂದಿವೆ. ಹಳೆ ನಂಬಿಕೆಗಳು, ಮೌಢ್ಯಗಳು 
ಬಿದ್ದು ಹೋಗಿವೆ. ಜೋಳದ ತೆನೆಗಳ ಮೇಲೆ ಬೂಷ್ಟು ಬೆಳೆದಿರುವುದರಿಂದ, ಸಜ್ಜೆ 
ಧಾನ್ಯದಲ್ಲಿ ಬೂಷ್ಟು ಕಾಯಿ ಇರುವುದರಿಂದ ಆಹಾರ ವಿಷಗೊಂಡು ಅಪಾಯಕಾರಿ 
ಯಾಗುತ್ತದೆಂದು ಇತ್ತೀಚೆಗೆ ತಿಳಿದು ಬಂದಿದೆ. ಬೂಸ್ಟಿನಿಂದ ಉತ್ಪತ್ತಿಯಾದ 
ವಿಷ ಪದಾರ್ಥಗಳಿಗೆ ಮೈಕೋಟಾಕ್ಸಿನ್ಸ್‌ (Mycotoxions) ಎಂದೂ ಅದರಿಂದ 
ಪ್ರಾಣಿಗಳು ಮತ್ತು ಮನುಷ್ಯರಲ್ಲಿ ಉಂಟಾಗುವ ರೋಗಗಳಿಗೆ ಮೈ ಕೊಟಾಕೋಪಿಸ್‌ 
(Mycotoxicosis) ಎಂದೂ ಹೆಸರಿಡಲಾಗಿದೆ. ಕೆಲವು ಬೂಷ್ಟುಗಳೂ, ಅವುಗಳಿಂದ 
ಉತ್ಪತಿಯಾಗುವ ವಿಷಪದಾರ್ಥಗಳ ಹೆಸರುಗಳೂ ಮತ್ತು ಅದರಿಂದ ಬರುವ ರೋಗ 
ಗಳೂ ಕೆಳಕಂಡ ಪಟ್ಟಿಯಲ್ಲಿ ಸೂಚಿಸಲಾಗಿದೆ. ಹೀಗೆ ಹೊಸ ಹೊಸ ಜ್ಞಾನ ಅಭಿವೃದ್ಧಿ 
ಯಾಗುತ್ತಾ ಮೈಕೋಟಾಕ್ಸಿಕಾಲಜೀ (Mycotoxicology) ಎನ್ನುವ ನೂತನ 
ವಿಜ್ಞಾನ ಶಾಸ್ತ್ರವೇ ರೂಪುಗೊಂಡಿದೆ. 


ಬೂಷ್ಟು | ವಿಸ ಪಧಾರ್ಥ | ಉತ್ಪತ್ತಿ ಮಾಡುವ ರೋಗ 
ಏಸ್ಪರ್ಹಿಲ್ಲಸ್‌ ಫ್ಲೈವಸ್‌ ಎಫ್ನ ಟಾಕ್ಸಿನ್‌ ಟಿಕ್ಕಿ ರೋಗ, ಮನುಷ್ಯ 
ರಲ್ಲಿ ಪಿತ್ತಕೋಶ ಕ್ಯಾನ್ಸರ್‌. 
ಮನುಷ್ಯ ಮತ್ತುಹಕ್ಕಿಗಳಲ್ಲಿ 
ಶ್ವಾಸಕೋಶ ಕಾಯಿಲೆ, 
, ಸ್ಯೊಮಿಗೇಟರ್‌ | ಪ್ಯೂಮಿಗೇಟನ್ಸ್‌ 
೨» ಕಾಂಡಿಡಸ್‌ ಕಾಂಡಿಡಿನ್ಸ್‌ 
ಹಃ ಆಕ್‌ರೇಹಿಮಸ್‌ | ಆಕ್‌ರಬಾಕ್ಸಿನ್ಸ್‌ 
ಪೆನಿಸಿಲ್ಲಿಯವಂ” 
ಪಾಟ್ಯುಲವರ್‌ ಪಾಟ್ಯುಲಿನ” 
ಐಲಾಂಡಿಕವಮು್‌ ಐಲಾಂಡೊಟಾಕ್ಸಿನ್ಸ್‌ 
ಪ್ಯುಸೆರಿಯವರ್‌ ನಿವೆಲ್‌ ಸ್ಪಿರ್ರಿನಾಲ್ಸ್‌ 
ಸ್ಟಾಕಿಬಾಟ್ಸಿಸ್‌ ಟ್ರ ಕೋಥಿಸೀನ್ಸ್‌ ಕುರಿಗಳಲ್ಲಿ ಫೆಷಿಯಲ್‌ 
ಎಕ್ಸಿಮಾ 
ಭತೋಮೈಫಸಿಸ್‌ ಕಾರ್‌ಟೇ- 
ರವರ ಸ್ಫೊರಿಡೆಸ್ಮಿನ್ಸ್‌ 
ಕ್ಲಾ ನಿಸೆಪ್ಸ್‌ ಫರ್‌ ಪ್ಯೂರಿಯ ಎರ್ಲಾಟಮಿನ್ಸ್‌ ನರಾ ಸವಸ ಟೆ 
ಎಮಾಥಿಟಫಾಲ್ಲಾಯಿಡಿಸ್‌, ಲ್ಲಾ ಯಿಡಿನ್‌ ಅಣಬ ನಾರಾ 
ಸೈಲೋಸೈಬಿ ಮೆಕ್ಸಿಕೌನ ಸೈರೊಸೈ ಬಿನ್‌ ಹಲ್ಲುಸಿನೆಜಿನಿಕ್‌ ಎಸಕ 
ದೆವ್ವ ಹಿಡಿತ. 


NS SET 


೭೬ ವಿಜ್ಞಾನ ಕರ್ಣಾಟಕ 


ಈಗ ನಮಗೆ ಗೊತ್ತಾಗಿರುವ ಬೂಷ್ಟು ವಿಷಪದಾರ್ಥಗಳಲ್ಲಿ ಎಫ್ಲಾಟಾಕ್ಸೆನ್‌ 


ಅತ್ಯಂತ ಅಪಾಯಕಾರಿಯಾದದು, ಇದರಲ್ಲಿ ಸುಮಾರು 18 ತರಹ ಪದಾರ್ಥ 


ಗಳನ್ನು ಗುರ್ತಿಸಲಾಗಿದೆ, ಅವುಗಳಲ್ಲಿ "ಬಿ-ಒಂದು' ಎನ್ನುವುದು ಅತಿ ಹೆಚ್ಚು ಅಪಾಯ 


ಕಾರಿಯಾದದು. ಒಂದು ದಿನ ವಯಸ್ಸಿನ ಕೋಳಿಮರಿಗೆ 0.37ಮಿ.ಗ್ರಾಂ/ಕಿ.ಗ್ರಾಂ 
ದಷ್ಟು ಕೊಟ್ಟರೆ 24 ಗಂಟೆಯೊಳಗೆ ಅದು ಸತ್ತು ಹೋಗುತ್ತದೆ. ಇದನ್ನೇ ಒಂದು 
ಬಯೊಏಸ್ಸೆ ಪದ್ಧತಿಯಾಗಿಯೂ ಉಪಯೋಗಿಸುತ್ತಾರೆ. ಟ್ರವುಟ” ಮಾನುಗಳಿಗೆ 
0.5ಮಿ.ಗ್ರಾಂ/ಕಿ.ಗ್ರಾಂ ಇಲಿಗಳಿಗೆ 1.0ಮಿ.ಗ್ರಾಂ/ಕಿ.ಗ್ರಾಂ ಮತ್ತು ಮಂಗಗಳಿಗೆ 
2.2ಮಿ.ಗ್ರಾಂ/ಕಿ.ಗ್ರಾಂ ರಷ್ಟು ಅಪಾಯಕಾರಿಯಾದ ಪ್ರಮಾಣವಾಗುತ್ತದೆ. ಎಫ್ಣ 
ಟಾಕ್ಸಿನ್‌ ಲಿವರ್‌ನಲ್ಲಿ ಕೂಡಿಕೊಂಡು ಪಿತ್ತ ಕೋಶ ಕ್ಯಾನ್ಸರನ್ನು ಉಂಟುಮಾಡುತ್ತದೆ. 
UNICEF ಅಧ್ಯಯನದಲ್ಲಿ ಥಾಯ್‌ಲೆಂಡ್‌ನಲ್ಲಿ ಪರಿಶೋಧನೆಗಳು ನಡೆದು ಕಡಲೆ 
ಕಾಯಿ ಜಾಸ್ತಿ ಉಪಯೋಗಿಸುವ ಕೆಲವು ಪ್ರಾಂತ್ಯ ಜನರಲ್ಲಿ ಪಿತ್ತಕೋಶ ಕ್ಯಾನ ರ್‌ 
ಜಾಸ್ತಿಯಾಗಿರುವುದನ್ನೂ ಅದರಿಂದ ಸುಮಾರು ಸಂಖ್ಯೆಯಲ್ಲಿ ಜನ ಸತ್ತಿರುವುದನ್ನೂ 


ಕಂಡು ಹಿಡಿದಿದ್ದಾರೆ. ಕೃಷ್ಣರಾಜೇರಿದ್ರ ಆಸ್ಪತ್ರೆ ಡಾಕ್ಟರುಗಳೂ ಕೇಂದ್ರ ಆಹಾರ ಕ 


ಸಂಶೋಧನಾಲಯದ ಜಂಟ ಪರಿಶೋಧನೆಗಳಿಂದ ಪಿತ್ತಕೋಶ ಕ್ಯಾನ್ಸರ್‌ 
ನಿಂದ ಒಂದು ಮಗು ಸತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ನಾವು ತಿನ್ನುವ 
ಕಡಲೆಕಾಯಿ ಎಣ್ಣೆ ಗಳಲ್ಲಿ 20ರಿಂದ 260 ppb ರಷ್ಟು ಎಫ್ಲ ಟಾಕ್ಸಿನ್‌ 
ಇದೆಯೆಂದೂ ಕಂಡುಡಿಡಿದಿದ್ದಾರೆ. ಊಟದಲ್ಲಿ ಪೌಷ್ಟಿಕಾಂಶ ಕಮ್ಮಿ ಇರುವ 
ವರಲ್ಲಿ ಎಫ್ಟ ಟಾಕ್ಸಿನ್‌ ಹೆಚ್ಚು ನಷ್ಟಮಾಡುವುದೆಂದೂ ತಿಳಿದಿದೆ. ಎಫ್ಲ ಟಾಕ್ಸಿನ್‌ 
2707€ ವೇಡಿಯನ್ನು ತಡೆಯುತ್ತದಲ್ಲದ ಆಹಾರ ಪದಾರ್ಥಗಳನ್ನು ಎಣ್ಣೆಯಲ್ಲಿ 
ಬೇಯಿಸಿದಾಗ ಅದರಲ್ಲಿ ಹೆಚ್ಚಾಗಿ ಸೇರುತ್ತದೆ, ಉಷ್ಣವಲಯದ ಬಡರಾಷ್ಟ್ರಗಳಲ್ಲಿರುವ 
ಜನರು ನಿಸ್ಸೀಮರಾಗಿ ಇರುವುದಕ್ಕೆ ಬೂಷ್ಟು ಹಿಡಿದ ಆಹಾರ ತಿನ್ನುವುದು ಒಂದು 
ಕಾರಣವೆಂದೂ ಹೇಳಲಾಗುತ್ತದೆ, ನೆಲಗಡಲೆ ಅಲ್ಲದೆ, ನಾವು ತಿನ್ನುವ ಬೇಳೆ, ಧಾನ್ಯ, 
ಮೊಟ್ಟೆ, ಮಾಂಸ, ಹಾಲು ಮುಂತಾದವುಗಳಲ್ಲಿಯೂ ಎಫ ಬಾಕ್ಸಿನ್‌ ಸೇರಬಹುದು. 


ಧಾನ್ಯದಲ್ಲಿ ನೀರಿನಂಶ ಹೆಚ್ಚಾಗಿರುವುದರಿಂದ ಬೂಷ್ಟುಗಳು ಬೆಳವಣಿಗೆ 
ಯಾಗುವುದಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ. ಪ್ರತಿಮನೆಯಲ್ಲಿಯೂ ಸ್ವಲ್ಪ 
ಪ್ರಮಾಣದಲ್ಲಿ ಧಾನ್ಯ ಇಟ್ಟು ಕೊಂಡರೇ ಈ ಸಮಸ್ಯೆ ಕಮ್ಮಿಗಿರುತ್ತದೆ, ಆದರೆ ದೊಡ್ಡ 
ದೊಡ್ಡ ದಾಸ್ತಾನುಗಳಲ್ಲಿ, ಗಾಳಿ ಸರಿಯಾಗಿ ಬೀಸದಂತ ಜಾಗಗಳಲ್ಲಿ ಧಾನ್ಯ 
ಇಟ್ಟಿದ್ದಾಗ ನೀರಿನಂಶ ಒಂದು ಕಡೆಯಿಂದ ಒಂದು ಕೆಡೆಗೆ ವರ್ಗಾವಣೆ ಆಗುವುದರ 
ಮೂಲಕ, ಹುಳುಗಳು ಸೇರಿವುದರಿಂದಲೂ, ಬೂಷ್ಟು ಹಿಡಿಯುವುದು ಹೆಚ್ಚಾಗುತ್ತದೆ, 
ವಿಷಪದಾರ್ಥಗಳು ಸೇರುಬಿಡುತ್ತವೆ. ಧಾನ್ಯದಲ್ಲಿ ೧೮೯8115 flavus ಒಂದೆ 
ಅಲ್ಲದೆ ಬೇರೆ ಬೇರೆ ಬೂಷ್ಟು ಗಳು ಬೆಳವಣಿಗೆಯಾಗುವುವು. ಧಾನ್ಯದಲ್ಲಿ ನೀರಿನಂಶ 


ಆಹಾರದಲ್ಲಿ ಬೂಸ್ಟಿನ ವಿಸಪದಾರ್ಥ ೭೭ 


ಬದಲಾವಣೆಗನುಗುಣವಾಗಿ ಒಂದರ ಹಿಂದೆ ಇನ್ನೊಂದು ಬೇರೇ ಬೇರೆ ಬೂಷ್ಟು ಗಳು 
ಬೆಳವಣಿಗೆಯಾಗುವುವು. 50581108 78005 ಮತ್ತು ಸತprgillus 
೩೮806005 ಎನ್ನುವ ಎರಡು ಬೂಷ್ಟುಗಳು ಒಂದು ಸಲ ಅಲ್ಲದೆ ಬದರ ಹಿಂಜಿ" 
ಒಂದು ಬೆಳವಣಿಗೆಯಾದಾಗ ಎರಡರ ವಿಷಪದಾರ್ಥಗಳೂ ಧಾನ್ಯದಲ್ಲಿ ಸೇರುತ್ತವೆ. 
ಇಂತಹ ಆಹಾರವನ್ನು ಸೇವಿಸುವುದು ಹೆಚ್ಚು ಅಪಾಯಕಾರಿಯಾಗುತ್ತ ದೆಂದು ಕೇಂದ್ರ 
ಆಹಾರ ಪರಿಶೋಧನೆ ಸಂಸ್ಥೆಯ ವಿಜ್ಞಾ ನಿಗಳು ಕಂಡು ಹಿಡಿದಿದ್ದಾರೆ, 


ಧಾನ್ಯಗಿರಣಿ ಮತ್ತು ಧಾನ್ಯ ದಾಸ್ತಾನುಗಳಲ್ಲಿ ವಿಷಪದಾರ್ಥ ಉತ್ಪತ್ತಿ 
ಮಾಡುವಂತಹ ಬೂಷ್ಟುಗಳ ಬೀಜಗಳು (spores) ಗಾಳಿಯಲ್ಲಿ ಹೆಚ್ಚಾಗಿ ಇರುತ್ತ 
ವೆಂದೂ ಮೈಸೂರು ವಿಶ್ವವಿದ್ಯಾನಿಲಯದ " ಸಸ್ಯಶಾಸ್ತ್ರ ವಿಭಾಗದಲ್ಲಿ ನಾವು ಮಾಡು 
ತ್ರಿರುವ ಪರಿಕೋಧನೆಗಳಿಂದ ತಿಳಿದು ಬಂದಿದೆ. Aspergillus flavus ಬೀಜಗಳಲ್ಲಿ 
ಸುಮಾರು ಶೇಖಡಾ 75 ಭಾಗ ವಿಷಪದಾರ್ಥ ಉಂಟುಮಾಡುವ ವರ್ಗಕ್ಕೆ ಸೇರುತ್ತವೆ. 
ಇಂತಹ ಪ್ರದೇಶಗಳಲ್ಲಿ ಕೆಲಸಮಾಡುವ ಜನರ ಆರೋಗ್ಯವೂ ಇದರಿಂದ ಕೆಡುತ್ತದೆ. 
ಅಕ್ಕಿ, ನೆಲಗಡಲೆ, ಮೆಣಸಿನಕಾಯಿ, ಗೋದಿಯಲ್ಲಿ Aspergillus flavus ಹೆಚ್ಚಾಗಿರು 
ವುದನ್ನು ನಾವು ಕಂಡಿದ್ದೇವೆ. ಕೋಳಿ ಸಾಕುವ ಮನೆಗಳಲ್ಲಿಯೂ ಈ ಬೂಸ್ಟಿನ 
ಬೀಜಗಳು ತುಂಬಾ ಹೆಚ್ಚು ಸಂಖ್ಯೆಯಲ್ಲಿರುವುವು- ಇವು ನೆಲದಮೇಲೆ ಹಾಯಿಸುವ 
ಅಕ್ಕಿ ಹೊಟ್ಟಿ ನಿಂದ ಬರುವವೆಂದೂ ಗೊತ್ತಾಗಿದೆ. ಇದರಿಂದ ಮುಖ್ಯವಾಗಿ ಕೋಳಿ 
ಮರಿಗಳಿಗೆ ಅಪಾಯವಾಗಬಹುದು. ಸುಣ್ಣ ಕಲಸುವುದು ಅಲ್ಲದೇ ನಿಷವಾಯು 
ಪ್ರಯೋಗ ಮಾಡುವುದರ ಮೂಲಕ ಇದನ್ನು ತಡೆಹಿಡಿಯಬಹುದು. 


ಹೀಗೆ ಬೂಷ್ಟು ವಿಷಪದಾರ್ಥಗಳ ಬಗ್ಗೆ ಕಳೆದ 16 ವರ್ಷಗಳಿಂದಲೂ ತಿಳಿದು 
ಬಂದ ವಿಷಯಗಳು ಪ್ರಪಂಚದಲ್ಲಿ ಮೇಲ್ನೋಟಕ್ಕೆ ಕಾಣದಂತಹ ಬದಲಾವಣೆಗಳನ್ನು 
ಮಾಡಿಬಿಟ್ಟೆ. (1) ಅಭಿವೃದ್ಧಿ ಯಾದ ರಾಷ್ಟ್ರಗಳವರು ಆಮದು ಮಾಡಿಕೊಳ್ಳು 
ತ್ತಿರುವ ಆಹಾರ ಪದಾರ್ಥಗಳಲ್ಲಿ (ನೆಲಗಡಲೆ ಹಿಟ್ಟು, ಹತ್ತಿ ಹಿಟ್ಟು ಮುಂತಾದವು) 
ಬೂಷ್ಟು ವಿನ ವಿಷಗಳು: ಇರಬಾರದೆಂದು ಆಜ್ಞೆ ವಿಧಿಸಿದ್ದಾರೆ, (2) ವರ್ಷವರ್ಷಕ್ಕೆ 
ಪೌಷ್ಟಿ ಕಾಂಶ ಹೆಚ್ಚಾಗಿರುವ ಪದಾರ್ಥಗಳ ರಫ್ತು ಬಡದೇಶಗಳಿಂದ ಅಭಿವೃದ್ಧಿಯಾದ 
ದೇಶಗಳಿಗೆ ಹೆಚ್ಚಾಗುತ್ತಿ ರುವುದರಿಂದ ಒಳ್ಳೆ ಪದಾರ್ಥ ಹೆಚ್ಚಾಗಿ ಉಪಯೋಗಿಸಲ್ಪಡು 
ತ್ಮಜಿ. (3) ದಿನ ದಿನಕ್ಕೆ ಜಾಸ್ತಿಯಾಗುತ್ತಿರುವ ದಾಸ್ತಾನುಗಳು ಆಹಾರ ಪದಾರ್ಥ 
ಗಳಲ್ಲಿ ಬೂಸಿ ವಿನ ವಿಷಪದಾರ್ಥಗಳು ಹೆಚ್ಚಾಗುವುದಕ್ಕೆ ಅವಕಾಶ ಮಾಡಿಕೊಡುತ್ತಾ 
ಇವೆ. (4) ಒಂದು ಕಡೆ ಹೆಚ್ಚು ಮಾಂಸಕೃತುಗಳು ಇರುವ ಪದಾರ್ಥಗಳು 
ರಫ್ತಾಗುವುದರಿಂದ ಅದರ ಬೆಲೆಯು ಏರಿದೆ. ಬಡವರು ಹೆಚ್ಚು ಬಡ ಆಹಾರವನ್ನು 
ಸೇವಿಸುತ್ತಿದ್ದಾರೆ. (5) ನಿಶ್ಶಕ್ತರಾಗಿರುವ ಜನರ ಮೇಲೆ ಈ ಬೂಸ್ಟಿನ ವಿಷ 
ಪದಾರ್ಥಗಳು ಹೆಚು ನಪ್ಪ ಉಂಟುಮಾಡುತ್ತಾ ಇನೆ. ಆದರೆ ಅಭಿವೃದ್ಧಿ ಹೊಂದಿದ 


/ 


೭೮ | ವಿಜ್ಞಾನ ಕರ್ಣಾಟಕ 


ರಾಷ್ಟ್ರಗಳಲ್ಲಿ ಊಟದಲ್ಲಿ ಬೂಷ್ಟ ವಿಷ ಕಮ್ಮಿಯಾಗಿದೆ, ಒಂದು ವೈಜ್ಞಾನಿಕ" 
ವಿಷಯವು ಹೊಸದಾಗಿ ತಿಳಿದುಬಂದರೂ ಶ್ರೀಮಂತ ರಾಷ್ಟ್ರಗಳಲ್ಲಿ ಅದು ಅನುಕೂಲ 1 
ವಾದರೂ ಬಡರಾಷ್ಟ್ರ ಜನರಿಗೆ ಅದು ಹೇಗೆ ಶಾಪವಾಗಿದೆಯೆಂದೂ ಯೋಚಿಸಿದರೆ ' 


Pp 


ಗೊತ್ತಾಗುತ್ತದೆ, | 
ಬೂಷ್ಟು ಹಿಡಿದ ಧಾನ್ಯದಲ್ಲಿರುವ ವಿಷಪದಾರ್ಥಗಳನ್ನು ತೆಗೆಯುವುದಕೆ 
ತುಂಬಾ ಸರಿಶೋಧನೆಗಳು ನಡೆಯುತ್ತಾ ಇವೆ, ಆಹಾರ ಪದಾರ್ಥಗಳೆನ್ನು ಹೆಕ್ಸೇವ್‌, 


ಹೈಡ್ರೋಜನ್‌ ಪೆರಾಕ್ಸೆ ಫಿಡ್‌ ಮುಂತಾದ ಪದಾರ್ಥಗಳ ಜೊತೆಗೆ ಸೇರಿಸಿ ಶುದ್ಧೀಕರಣ 


ಮಾಡುವುದು, ಸೂರ್ಯರಶ್ಮಿಗೆ ಹಿಡಿದು ವಿಷಪದಾರ್ಥಗಳನ್ನು ನಿಸ್ತೇಜಗೊಳಿಸುವುದು 


ಕೆಲವು ಮಾರ್ಗಗಳು. ಕೆಲವು ಸೂಕ್ಷ್ಮ ಜೀವಿಗಳನ್ನು ಕಲುಷಿತ ಪದಾರ್ಥಗಳಮೇಲೆ ' 


ಬೆಳೆಸುವುದರಿಂದಲೂ ವಿಷಗಳನ್ನು ನಿಸ್ತೇಜಗೊಳಿಸಬಹುದು. ಆದರೆ ಇಂತಹ ಪದ್ಧತಿ 
ಗಳಿಂದ ಆಹಾರ ಪದಾರ್ಥಗಳ ಬೆಲೆ ಇನ್ನೂ ಹೆಚ್ಚಾ ಗುವುದು. ಜನರಲ್ಲಿಯೂ ಈ 
ವಿಷಯದ ಬಗ್ಗೆ ತಿಳುವಳಿಕೆ ಬಂದಿಲ್ಲ ಬೂಷ್ಟು ಹಿಡಿದು ಕೆಟ್ಟುಹೋಗಿದ್ದ 
ಪದಾರ್ಥಗಳನ್ನು ನಾಶಮಾಡಬೇಕೆಂದರೆ ಬಹುಶಃ ಆಹಾರ ಕೊರತೆ ಒಂದು ಸಮಸ್ಯೆ 
ಯಾಗಬಹುದು, ಹೆಚ್ಚು ಹೆಚ್ಚಾಗಿ ಆಹಾರ ಪದಾರ್ಥಗಳು ದಾಸ್ತಾನು ಮಾಡುವ 


ಪದ್ಧತಿಗೂ ಈ ಸಮಸ್ಯೆಗೂ ಸಂಬಂಧ ಇರುವುದರಿಂದ. ಸಾಮಾಜಿಕ ಬದಲಾವಣೆಗೂ: 


ಈ ಸಮಸ್ಯೆಗೂ ಸಂಬಂಧವಿದೆ. ಮೊದಲು ಜನರಿಗೆ ಈ ವಿಷಯದ ಬಗ್ಗೆ ತಿಳುವಳಿಕೆ 
ಕೊಡಬೇಕು. ಆಹಾರ ಪದಾರ್ಥಗಳ ರಫ್ತು ನಿಲ್ಲಿಸಬೇಕು, ಬೂಷ್ಟು ಹಿಡಿಯದಂತಹ 
ಪದ್ಧತಿಗಳಲ್ಲಿ ದಾನ್ಯ, ಆಹಾರ ಇಡಬೇಕು. ಪ್ರತಿ ಮನೆಯಲ್ಲೂ ಧಾನ್ಯ ಕೂಡಿ ಇಟ್ಟು 
ಕೊಳ್ಳುವ ಮತ್ತು ಬೂಷ್ಟು ವಿಷಯಗಳ ಬಗ್ಗೆ ತಿಳುವಳಿಕೆ ಇರುವಂತಹ ವ್ಯವಸ್ಥೆ 
ಇರಬೇಕು. ನೆಲಗಡಲೆಕಾಯಿ, ಹತ್ತಿ, ಬೆಳೆಯುವವರಿಗೆ ಅವನ್ನು ಶೀಘ್ರವೇ ಒಣಗಿಸು 
ವುದಕ್ಕಾಗಿ ತಿಳುವಳಿಕೆ ಕೊಡಬೇಕು ಮತ್ತು ಪರಿಸರಗಳೂ ಕೊಡಬೇಕು, ಇಂತಹ 
ಪರಿಸ್ಥಿತಿ ಇರುವಾಗ ಈ ಸಮಸ್ಯೆ ಪರಿಹಾರವಾಗುತ್ತದೆ. 


EE ಗೇಟು ಕಟ 2 ಶ್ರ 


ಗಿರಿಜಾಶಂಕರ ಪಿಂಗಳೆ 


ವಿದ್ಯುದ್ರಸಾಯನಿಕ ಯಂತ್ರಶಿಲ್ಸ 


ಪರಿಚಯ : 

ಅನಾದಿಕಾಲದಿಂದಲೂ ಲೋಹಗಳು ಹಾಗೂ ಮಿಶ್ರಲೋಹಗಳು ಮಾನವನ 
ಮೇಲೆ ಗಾಢವಾದ ಪ್ರಭಾವ ಬೀರುತ್ತಲೇ ಇವೆ. ಉದಾಹರಣೆಗೆ : ತಾಮ್ರ, ಕಂಚು, 
ಕಬ್ಬಿಣ, ಉಕ್ಕು ಮುಂತಾದವು ಅವನ ಜೀವನಕ್ರಮವನ್ನು ಗಮನಾರ್ಹವಾಗಿ ಬದ 
ಲಾಯಿಸಿವೆ. ತನಗೆ ಬೇಕಾದ ಆಕೃತಿ, ಗಾತ್ರ ಮತ್ತು ತೂಕದ ವಸ್ತುಗಳನ್ನು ಈ 
ಲೋಹಗಳಿಂದ ಪಡೆದುಕೊಳ್ಳಲು ಮಾನವನು ಅವುಗಳಿಗಿಂತಲೂ ಗಡುಸಾದ ಎಂದರೆ 
ಬೆಣಚುಕಲ್ಲು, ಉಕ್ಕು, ಕಾರ್ಬೊೋರಂಡಂ, ವಜ್ರ ಮುಂತಾದ ಪದಾರ್ಥಗಳಿಂದ ಮಾಡಿದ 
ಉಪಕರಣಗಳನ್ನು ಬಳಸುತ್ತಿದ್ದಾನೆ. 


ಆದರೆ, ಈ ಸಾಂಪ್ರದಾಯಿಕ ವಿಧಾನಗಳಿಂದ ನಮಗೆ ಬೇಕಾದ ರಚನೆಗಳನ್ನು 
ರೂಪಿಸಲು ಯಾವಾಗಲೂ ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ : ಇಂದು ವೈಮಾನಿಕ 
ಹಾಗೂ ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಹಗುರ ಆದರೆ ಬಲುಗಡುಸಾದ ಮಿಶ್ರಲೋಹ 
ಗಳನ್ನು ವಿಶೇಷವಾಗಿ ಬಳಸಲಾಗುತ್ತಿದೆ. ಮೇಲೆ ಹೇಳಿದ ವಿಧಾನಗಳಿಂದ ಈ ಮಿಶ್ರ 
ಲೋಹಗಳನ್ನು ರೂಪಿಸುವುದು ಸುಲಭಸಾಧ್ಯವೇನಲ್ಲ. ಏಕೆಂದರೆ ಮಿಶ್ರಲೋಹದ 
ಗಡಸುತನ ಹೆಚ್ಚಾದಷ್ಟೂ ಅವನ್ನು ಬೇಕಾದ ಆಕೃತಿಗೆ ರೂಪಿಸುವುದು ಹೆಚ್ಚು ಕಷ್ಟ 
ವಾಗುತ್ತದೆ. ಅನೇಕ ಸಲ ಕಡೆಯಲು ಬಳಸುವ ಉಪಕರಣವೇ ಸವೆಯುತ್ತದೆ. 
ಅಲ್ಲದೆ ಕಡೆಯುವ ಉಪಕರಣದಲ್ಲಿರುವ ಗಡಸುವಸ್ತು ವಿನ ಕಾಠಿಣ್ಯಕ್ಕೂ ಮಿತಿ 
ಯುಂಟಷ್ಟೇ ? ಆದ್ದರಿಂದ ಕಡೆಯುವ ಉಪಕರಣ ಹಾಗೂ ಮಿಶ್ರಲೋಹಗಳೆರಡೂ 
ಒಂದನ್ನೊಂದು ಸವೆಯಿಸುತ್ತವೆ. ಇದರಿಂದಾಗಿ ಗಡಸು ಮಿಶ್ರಲೋಹೆಗಳಿಂದ ಬೇಕಾದ 
ರಚನೆಗಳನ್ನು ಪಡೆದುಕೊಳ್ಳಲು ಗಣನೀಯ ಕಾಲ ಹಾಗೂ ಹಣವೆರಡೂ ವ್ಯಯ 
ವಾಗುತ್ತದೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಈ ಸಾಂಪ್ರದಾಯಿಕ ಶಿಲ್ಪ ವಿಧಾನಗಳಲ್ಲಿ 
ಉಂಟಾಗುವ ಘರ್ಷಣೆ ಹಾಗೂ ತತ್ಸಂಬಂಧಿತ ಉಸ್ಣತೆ ಬೇಕಾದೆ ರಚನೆಯ ಉಪ 
ಯುಕ್ತತೆಗೇ ಮಾರಕವಾಗಬಹುದಾದ ಆಂತರಿಕ ದೋಷಗಳನ್ನು ಉಂಟುಮಾಡುತ್ತದೆ. 


ವಿಜ್ಞ್ಯಾನ ಕರ್ಣಾಟಕ 


ಈ ಕಾರಣಗಳಿಂದಾಗಿ ವಿಶೇಷ ಮಿಶ್ರಲೋಹಗಳ ಮೇಲೆ ಚಕ್ರಯಂತ್ರದ ಅಲಗು 
ಮುಂತಾದ ಜಟಿಲ ಆಕೃ ತಿಗಳನ್ನು ಕರಾರುವಾಕ್ಕಾಗಿ ಕೊಪಿಸು 4. | ಸಾಧ್ಯವೇ ಇಲ್ಲ. 
ಅತೀ ದುಬಾರಿ ಎಂದು ಕ (ಚಿನವರೆಗೂ ೈಬಡಲಾಗತು, ಆದರೆ 1950ರ ದಶಕ 
ದಲ್ಲಿ ನಿಯೋಜಿಸಲ್ಪ ಟ್ರ ವಿದ್ಯುದ್ರಸ ಇಯನಿಕ ಯಂತ್ರತಶಿಲ್ಪ ವಿಧಾನವು ಇಂದು ವಿಜ್ಞಾ ಸ್ಥನ 
ಗಳಿಗೆ ವಿಶೇಷತಃ ನಿಮಾನಶಿಲ್ಪಿ ಗಳಿಗೆ ವರಪ್ರ SM ಪರಿಗಣಿಸಿದೆ, ವಿದ್ಯುದ್ರ ಜಾ 
ವಿಲಯನ ತತ್ವಗಳು 1800ರಪ Y ಹಿಂಜೆಯೇ ಗೊತ್ತಿ ದ್ದ ರ್ಕೂ ಅವನ್ನು ಬಳಸಿಕೊಂಡು 4 
ವಿದ್ಯುದ್ರಸಾಯನ ಯಂತ್ರ ಶಿಲ್ಪ ನನ್ನು ಸಾಧಿಸಲು 150 ವರ್ಷಗಳ ಕಾಲ ಕಾಯ ' 
ಬೇಕಾಗಿ ಬಂದದ್ದು ವಿಜ್ಞಾನದ  ವೈಸರ್ಯಾಸಗಳಲ್ಲಿ ಒಂದೇ ಸರಿ. 
ಮೂಲತತ್ವ Ky 

ಬಹುತೆ!ಕ ನಿರಾವಯವ ಲವಣಗಳು ನೀರಿನಲ್ಲಿ ಕರಗಿದ ಕೂಡಲೇ ಎಲೆಕ್ಟ್ರಾನು 
ಗಳ ಬಾಹುಳ್ಯವಿರುವ ಯಣ ಅಯಾನು ಮತ್ತು ಅವುಗಳ ಕೊರತೆಇರುವ ಧನ ಅಯಾನು 


4, 
೫, 
ಈ 
PA 
ತ್‌ 
ತ್‌ 
5 
ಕ್‌ 
PA 
ಜ್‌ 
ತ್‌ 
ತ್‌ 
ರ್‌ 
ಡ್‌್‌ 
ತ್‌್‌ 
PA 
4 
ಕ್‌ 


(14444444444 4.48 


ವಿದ್ರುಚ್ಛ ಕ್ರಿ 


© 4. ಜನೆ 


ಚಿತ್ರ 1. ವಿದ್ಯುದ್ರಸಾಯನಿಕ ಕೋಶ 
ಯಣಧೃವದ ಬಳಿ ಧನ ಆಯಾನುಗಳ ಅಪಕರ್ಷಣ (M+ +e=M) ಮತ್ತು 
ಧನಧೃವದ ಬಳಿ ಯಣ ಆಯಾನುಗಳ ಉತ್ಕರ್ಷಣ (ಸಿ--ಸಿ೬€) ಪ್ರತಿಕ್ರಿಯೆ `' 
ನಡೆಯುವುದನ್ನು ಕಾಣಬಹುದು. 


ವಿದ್ಮುದ್ರ ಸಾಯನಿಕ ಯಂತ್ರಶಿಲ್ಪಿ ೮೧ 


ಗಳಾಗಿ ವಿಭಜನೆಗೊಳ್ಳುತ್ತವೆ. ಉದಾಹರಣೆಗೆ, ಅಡಿಗೆ ಉಪ್ಪು ನೀರಿನಲ್ಲಿ ಕರಗಿದಾಗ 
ಸೋಡಿಯಂನ ಧನ ಅಯಾನು (Na*) ಹಾಗೂ ಕ್ಲೋರೈಡಿನ ಖುಣ ಅಯಾನು 
(C1”)ಗಳಾಗಿ ವಿಭಜನೆಗೊಂಡರೆ, ಜಲೀಯ ಅಡಿಗೆ ಸೋಡ್ಕದ್ರಾವಣದಲ್ಲಿ ಸೋಡಿಯಂನ 
ಧನ ಅಯಾನುಗಳನ್ನು ಮತ್ತು ಬೈಕಾರ್ಬೊನೇಟಿನ ಖಣ ಅಯಾನುಗಳನ್ನು 
(HCO,-) ನಾವು ಕಾಣಬಹುದು. ಈ ತತ್ಥಣದ ಸ್ವಯಂವಿಭಜನೆ ದ್ರಾವಣದಲ್ಲಿ 
 ವಿದ್ಯುದ್ರ್ರ ವಾಹವನ್ನು ಬೆಂಬಲಿಸುತ್ತದೆ/ಉತ್ತೇಜಿಸುತ್ತದೆ. 


ಇಂತಹ ಒಂದು ವಿದ್ಯುದ್ವಾಹಕ ದ್ರಾವಣದಲ್ಲಿ ಅದ್ದ ಲಾಗಿರುವ ಎರಡು 
ಲೋಹದಪಟ್ಟಿ (ವಿದ್ಯುಧ ಎವ)ಗಳ ಮೂಲಕ ನೇರ ವಿದ್ಯುತ್ತನ್ನು ಹಾಯಿಸಿದರೆ, 
ದ್ರಾವಣದಲ್ಲಿರುವ ಅಯಾನುಗಳು ತಮ್ಮ ವಿರುದ್ಧ ಪ್ರಕೃತಿಯ ಧೃವಗಳ ಕಡೆ 
ಪ್ರವಹಿಸುತ್ತವೆ ಧನಧ್ಭೃವದ ಬಳಿ ಇರುವ ಖಣ ಅಯಾನುಗಳು ತಮ್ಮಲ್ಲಿರುವ 
ಹೆಚ್ಚುವರಿ ಎಲೆಕ್ಟ್ರಾನುಗಳನ್ನು ವಿದ್ಯುಧೃವಕ್ಕೆ ವರ್ಗಾಯಿಸಿ, ಉತ್ಕರ್ಷಣಗೊಂಡರೆ, ಈ 
ಹೆಚ್ಚುವರಿ ಎಲೆಕ್ಟ್ರಾನುಗಳನ್ನು ಸ್ವೀಕರಿಸುವ ಧನ ಅಯಾನುಗಳು ಖುಣಧ್ಭೃವದ ಬಳಿ 
ಅಪಕರ್ಷಣಗೊಳ್ಳುತ್ತವೆ. ಇದರಿಂದಾಗಿ ಎರಡೂ ವಿದ್ಯುಧೃವಗಳ ಬಳ್ಳಿ ಪ್ರಾಯೋಗಿಕ 
ಸನ್ನಿವೇಶಗಳಿಗನುಗುಣವಾಗಿ ಮುಂದೆ ಹೇಳುವ ಒಂದು ಅಥವಾ ಹೆಚ್ಚು ಪ್ರಕ್ರಿಯೆ 
ಗಳು, ಒಮ್ಮೆಗೇ ನಡೆಯಬಹುದು, 


(ಅ) ದ್ರಾವಕದ ವಿದ್ಯುದ್ಧಿಭಜನೆ: ಅಮ್ಲೀಯ ಅಥವಾ ಕ್ಪಾರೀಯ 
ದ್ರಾವಣಗಳನ್ನು ಪ್ಲಾಟನಂನ ವಿದ್ಯುಧೃವಗಳ ನಡುವೆ ನಿದ್ಯುದ್ದಿತ್ಸೆ ೇಷಿಸಿ 
ದರೆ ಧನಧ್ಭೃವದ ಬಳಿ ಆಮ್ಲ ಜನಕವೂ, ಖಯಣಧೃವದ ಬಳಿ ಜಲಜನಕವೂ 
ಉತ್ಪತ್ತಿಯಾಗುತ್ತದೆ. 

(ಆ) ಲನಣದ ವಿದ್ಯುದ್ಧಿಭಜನೆ : ' ನಿರ್ಜಲೀಯ ಸ್ಥಿತಿಯಲ್ಲಿ ಕರಗಿದ 
ಉಪ್ಪನ್ನು ವಿದ್ಯುದ್ವಿಶ್ಲೇಸಿದರೆ, ಧನಧೃವದ ಬಳಿ ಸೋಡಿಯಂ ಲೋಹವೂ 
ಖಯಣಧೃವದ ಬಳಿ ಕ್ಲೋರೀನ್‌ ಅನಿಲವೂ ಉತ್ಪತ್ತಿಯಾಗುತ್ತದೆ, 


(ಇ) ವಿಲಯನ ಲೇಪಣ: ಧನಧ್ಭವದ ಒಂದಂಶ ಕರಗತೊಡಗಬಹುದು 
ಇಲ್ಲ ಲವಣದ ಒಂದಂಶವೇ ಖುಣಧ್ಭೃವದ ಬಳಿ ಲೇಪಿತಗೊಳ್ಳಬಹುದು. 
ಈ ಎರಡು ಕ್ರಿಯೆಗಳೂ ಒಮ್ಮೆಗೇ ಸಹ ನಡೆಯಬಹುದು. ಈ ಗುಣ 
ವನ್ನು ಲೋಹಗಳ ಶುದ್ಧೀಕರಣ, ವಿದ್ಯುದ್ಲೆ ೇೀಪನ ಮುಂತಾದ ಕೈಗಾರಿಕೆ 
ಗಳಲ್ಲಿ ವಿಪುಲವಾಗಿ ಬಳಸಲಾಗುತ್ತಿದೆ. 

(ಈ) ಉತ್ಸರ್ನೆಣ-ಅಪಕೆರ್ಷಣ : ಅಯಾನುಗಳು ಪ್ರಚಲಿತ ವಿದ್ಯ 


ದೊತ್ತಡಗಳಿಗನುಗುಣವಾಗಿ ಹೆಚ್ಚಿನ ಅಥವಾ ಕಡಿಮೆ ಸಂಯೋಗಶಕ್ತಿ 
ಯುಳ್ಳ ಸ್ಥಿತಿಗಳಿಗೆ ಉತ ರ್ನಣ ಇಲ್ಲ ಅಪಕರ್ಷಣಗೊಳ್ಳಬಹುದು. 


೮೨ ವಿಜ್ಞಾನ ಕರ್ಣಾಟಕ 


ವಿದ್ಯುದ್ರಾವಕದ ಮೂಲಕ ಹಾಯಿಸಲಾದ ವಿದ್ಯುಚ್ಛಕ್ತಿಯ ಪ್ರಮಾಣಕ್ಕೂ 
ವಿದ್ಯುಧ್ಯ ವಳ ಬಳಿ ಕಂಡುಬರುವ ರಾಸಾಯನಿಕ ಕ್ರಿಯೆಯ ಪ್ರ ದ್ರ ಮಾಣಕ್ಕೂ ಇರುವ. 
ಸಂಬಂಧವನ್ನು ಮೈಖಲ್‌ ಫ ಫ್ಯಾರಡೇ ಎಂಬ ಆಂಗ್ಲ 'ನಿಜ್ಞಾನಿಯು 1834ರಲ್ಲಿ ಕಂಡು 
ಹಿಡಿದನು. ಅವನು 'ಪ್ರತಿಪಾದಿಸಿದ ಎರಡು ಸೂತ ಶ್ರಗಳನ್ವಯ ಸಿ ಚದುರ ಸೆಂಟಿ k 
ಮಿಖಾಟಿರಿನಷ್ಟು ವಿಸ್ತಾರವಿರುವ ವಿದ್ಯುಧೃವಗಳೆ ಮೂಲಕ 1 ಆಂಪಿಯರುಗಳಷ್ಟು ' 
ವಿದ್ಯುತ್ತ ನ್ಸುT ಗ ಸೆಕೆಂಡುಗಳ ಕಾಲ ಹಾಯಿಸಿದಾಗ, D ಸ ಇಪೇಕ್ಷ ಸಾಂದ್ರತೆ, M 
ಪರಮಾಣು ತೂಕ ಹಾಗೂ 7, ಸಂಯೋಗ ಸಾಮಥಣ್ಯವುಳ್ಳಿ ಲೋಹದ `ನಿಲಯನ | 
ಅಥವಾ ವಿಲೇಪನ ಗತಿಯನ್ನು 
MXIT ಸೆಂಟಿವಿನಾಟರ್‌/ಸೆಕೆಂಡ್‌ 

96,5007 « AxD 

ಎಂಬ ಗಣಿತದ ಸೂತ್ರದಿಂದ ಕಂಡುಹಿಡಿಯಬಹುದು. 
ವಿದ್ಯುದ್ರ ಸ ಸಾಯನ ಯಂತ್ರದಲ್ಲಿ ಕ್ರಿಯಾನಿಬಂಧನೆಗಳನ್ನು ಧನಧೃವದ ಬಳಿ 
ಕೇವಲ ಲೋಹ ವಿಲಯನ ಮತ್ತು ಖಯಣಧೃವದ ಬಳಿ ಕೇವಲ ಜಲಜನಕ ಉತ್ಪನ್ನ 


ವಿದ್ದೊೇತೌಂದ್ರತೆ 
ಚಿತ್ರ 2. ನಿದ್ಧು ದೊತ ಕ ಡ-ವಿದ್ಯುದ್ಭಾಂದ್ರತೆಯ ನಡುವಣ ಫ್ಲೇಡನ ಸಂಬಂಧಗಳು 
ಬಂದು ಮಿತಿ (0 ಅ 20 ಮತ್ತು 100 ಸೇರುವ ಬಳಿ)ಯವರೆವಿಗೂ, ವಿದ್ಯುದ್ಧಾಂ 

ದ್ರತೆ ವಿದ್ಯುದೊತ್ತಡವನ್ನು ನೇರವಾಗಿ ಅನಲಂಬಿಸಿರುತ್ತದೆ. ಆ ಗರಿಸ್ಮ ನಿದ್ಯುದೊತ. ಡ 
ವನ್ನು ಮಾರಿದ ಕೂಡಲೇ ವಿಧು ಖದ್ಸಾಂದ್ರತೆ ಗಣನೀಯವಾಗಿ ಕುಸಿಯುತ್ತ ದೆ ಮತ್ತು, 
ಕಾರ್ಯವಸ್ತು ಸೈರಗೊಳ್ಳ ತೊಡಗುತ್ತದೆ (ಅ-ಆ 20ರ ಬಳಿ ಮತ್ತೊಂದು ಹಂತ (ಆ-ಇ) 
ದಲ್ಲಿ ವಿದ್ಕು ದೊತ್ತ ಡದ "ಎಂಕೆ ವಿದ್ಯುನ್ವಿಲಯಗತಿಯಲ್ಲಿ ಗಣನೀಯ ಏರಿಕೆಯನ್ನು 
ತೋರುವುದಿಲ್ಲ. ಆದರೆ, ಎರಡನೇ ಗರಿಷ್ಠ ಮಿತಿದಾಟಿದಾಗ (ಇ-ಈ 50ರ ಬಳ) ಸಾ 
ಗತಿಯ ನಿದ್ಯುನ್ವಿಲಯ ನಡೆದು, ಕಾರ್ಯವಸ್ತು ವಿನಲ್ಲಿ ರಂಧ್ರಗಳು ಕಾಣಿಸಿಕೊಳ್ಳುತ್ತದೆ. 


ವಿದ್ಯುದ್ರಸಾಯನಿಕ ಯಂತ್ರ ಶಿಲ್ಪ ಲಕ್ಕಿ 


ಮಾತ್ರ ಉಂಟಾಗುವಂತೆ ನಿಯಂತ್ರಿಸಲಾಗುತ್ತದೆ, ಮೇಲೆ ಹೇಳಿದ ಸೂತ್ರದ ಪ್ರಕಾರ 
rand ವಿದ್ಯುತ್ಛ್ರಮಾಣಕ್ಕೆ ನೇರವಾಗಿ ಅನಲಂಬಿತವಾಗಿರುವುದರಿಂದ ರ್‌ 
ಕಾಲದಕ್ಷತೆಯ ದೃಷ್ಟಿಯಿಂದ ಅತಿ ಹೆಚು ಸ, ವಿದ್ಯುತ್ತನ್ನು ಪ್ರವಹಿಸುವುದು ಅನಿವಾರ್ಯ 
ವೆನಿಸುತ್ತದೆ. ಬಿದರೆ, ವಿದ್ಯುದೊತ್ತ ಡದ he ಬಾ ಕಾರ್ಯವಸ್ತುವಿನ 
ಸೂಕ್ಷ್ಮ ಆಕಾರಕ್ಕೆ ಧಕ್ಕೆ ಬರದೆ ಹಾಗೆ ಇಡೀ ಕಿ ಕ್ರಿಯೆಯನ್ನು ಫ್ಲೇಡನ ಬಿಂದುವಿನ 
ಸಮಾಪ ನಡೆಸಲಾಗುತ್ತದೆ (ಚಿತ್ರ ೨). ಫ್ಲೇಡನ ನಿಯಮದನ್ವಯ ಯಾವುದೇ ಒಂದು 
ವಿದ್ಯು ದೊತ್ತಡದಲ್ಲಿ ನಿದ್ಯುತ್ಸಾ ಂದ್ರತೆಯು ಒಂದು ನಿರ್ದಿಷ್ಟ ಮಿತಿಯನ್ನು ಮಾರಿದಾಗ, 
ಧನದ ಶೈವವು ಸೈರಗೊಂಡು ವಿದ್ಯುನ್ನಿರೋ ಧವನ್ನು ಹೆಚ್ಚಿಸುತ್ತದೆ. 


ಯಂತ್ರವಿನ್ಯಾಸ ಮತ್ತು ಕಾರ್ಯಾಚರಣೆ 


ವಿದ್ಯುದ್ರ ಸಾಯನ ಯಂತ್ರವು ತನ್ನ ನಿರ್ವಾಣ ತಂತ್ರದಲ್ಲಿ ಶಾಸ್ತ್ರೀಯ ಚರಕಿ 
ಯನ್ನು ಬಹಳ ಹೋಲುತ್ತದೆ (ಚಿತ್ರ 2). ಕಾರ್ಯವಸ್ತುವನ್ನು (2) ಒಂದು ಸುಭದ್ರ 


1) 


ತ್ತಿ 
ಚಿತ್ರ 3. ನಿದ್ಯುದ್ರಸಾಯನಿಕ ಯಂತ್ರದ ಸ್ಥೂಲ ರೇಖಾಚಿತ್ರ 
4 ಧನವಿದ್ಯುದ್ವಾಹೆಕ 2. ಕಾರ್ಯವಸ್ತು 3, ವಿದ್ಯೊದ್ಧಿ ಕೋಧಿ ಬಾಹೆಂ 


4.” ನಿಷ್ಕಾಸ ಯಂತ್ರೆ 5. ಕಡೆಯುವ ಯಂತ್ರ 6. ಸಿಗ್ಗಪ್ರಕ್ಷೇಪ 
7. ಸೋಸುಚೀಲ 8, ಪಂಪು 9. ಆಕೃತಿಯ ಪ್ರ ಪ್ರತಿರೂಪ, ಅಥವಾ 
ಕೊರೆಯುವ ಉಪಕರಣ 10. ಯಣ ವಿದ್ಯುದ್ವಾಹಕ 11. ವಿದ್ಯುದ್ಧೋಶ 


12. ಉಷ್ಣವಿನಿವುಯಕ 12. ತ್ರಿಅಯಾಮ ಸಂಚಾರಿ ಹಿಡಿ. 


೮೪ ವಿಜ್ಞಾನ ಕರ್ಣಾಟಕ 


ವಿದ್ಯುದ್ವಿರೋಧಿ ಬಾಹುಗಳಲ್ಲಿ ಬಂದಿಸಲಾಗಿದ್ದು ಅದನ್ನು ವಿದ್ಯುಜ್ಯೋಶ (IL 
ವೊಂದರ ಧನಧೃವದೊಡನೆ ಸಂಪರ್ಕಿಸಲಾಗಿದೆ (1). ನಮಗೆ ಬೇಕಾದ ಆಕೃತಿಯ 
ಪ್ರತಿರೂಪವನ್ನು (9) ಗ್ರಾಫೈಟ್‌ ಸ್ಟೇನ್ಲೆಸ್‌ ಸ್ಟ್ರೀಲು ಮುಂತಾದ ಮೃದು, ನಿಶ್ಚೇಷ್ಟ, 
ಆದರೆ ವಿದ್ಯುದ್ವಾಹಕ ಪದಾರ್ಥದ ಮೇಲೆ ರೂಪಿಸಿಕೊಂಡು ಉಪಕರಣವಾಗಿ ಬಳಸ 
ಲಾಗುತ್ತದೆ. ಈ ಉಪಕರಣವನ್ನು ಶಾಸ್ತ್ರೀಯ ಚರಕಿಗಳಲ್ಲಿರುವಂತೆ ಮೂರು 
ಆಯಾಮಗಳಲ್ಲೂ ಚಲನ ಸ್ವಾತಂತ್ರ್ಯವಿರುವ ಮತ್ತೊಂದು ಹಿಡಿ(8)ಯ ಮೇಲೆ 
ಕೂಡಿಸಿ, ವಿದ್ಯುಕ್ಕೋಶದ ಖಯಣಧ ಎನದೊಡನೆ ಜೋಡಿಸಲಾಗಿದೆ. ಎರಡು ಧೃವಗಳ 
ನಡುವಣ ಅಂತರವನ್ನು ವಿದ್ಯುದ್ವಾಹಕ ದ್ರಾವಣವೊಂದರಿಂದ ತುಂಬಿ, ಅದನ್ನು 
ನಿಷ್ಠಾಸಯಂತ್ರ (4), ಕಡೆಯುವ ಯಂತ್ರ (5), ಸೋಸುಚೀಲ (7), ಪಂಪು (8) 
ಹಾಗೂ ಉಷ್ಣ ವಿನಿಮಯಕ(12)ದ ಮೂಲಕ ಪುನಃ ಪುನಃ ಬಳಸಲಾಗುತ್ತದೆ, 

ಯಂತ್ರದ ನಾಳಗಳಲ್ಲಿ ವಿದ್ಯುದ್ರಾವಕವೊಂದನ್ನು ಹರಿಯಬಿಟ್ಟು, ಎಡ್ಯುದ್ದಾಲ 
ವನ್ನು ಸಂಪೂರ್ಣಗೊಳಿಸಿದಾಗ, ಕಾರ್ಯವಸ್ತುವು ತನ್ನ ಮೇಲ್ಮೆಯ ಮೇಲಿನ 
ವಿದ್ಯುದ್ಬಾಂದ್ರತೆ ಹಾಗೂ ಫ್ಯಾರಡೇನ ನಿಯಮಗಳಿಗನುಸಾರವಾಗಿ ಸವೆಯ 
ತೊಡಗುತ್ತದೆ. ಶಾಸ್ತ್ರೀಯ ಚರಕಿಗಳಲ್ಲಿರುವಂತೆ ಧನಧೃವವನ್ನು ಸತತವಾಗಿ 
ಮುಂದಕ್ಕೆ ತಳ್ಳಲ್ಪಡುತ್ತಿರುತ್ತದೆ. ಘನಾಕೃತಿಯ ಕಾರ್ಯವಸ್ತುವೊಂದರಲ್ಲಿ ಸ್ಥಂಭ: 
ಕೋನಾಕೃತಿಯನ್ನು ಕೊರೆಯುವಾಗ ಹಲವಾರು ಹಂತಗಳನ್ನು ಚಿತ್ರ 4ರಲ್ಲಿ ತೋರಿಸ" 
ಲಾಗಿದೆ. ಮೇಲ್ಮೆ ವ್ರ ಹಲವಾರು ಬಿಂದುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ' 
ವಿದ್ಯುದ್ಸಾಂದ್ರತೆಯ . ವೈಪರೀತ್ಯಗಳಿಂದ ಕಾರ್ಯವಸ್ತುವು ಅಷ್ಟಾವಕ್ರ ಗೊಳ್ಳುವ. 
ಸಾಧ್ಯತೆಯು ಫ್ಲೇಡನ ಸೈರಾತೀತ ನಿಬಂಧನೆಗಳಿಂದ ಕಡಿಮೆಗೊಳ್ಳುತ್ತದೆ, ಕೆಲವು" 


[js & 
=e 


[A 
ಚಿತ್ರ 4.«ವಿದ್ಯು ಡ್ರೈ ಸಾಯನ ಯಂತ್ರ ಕ್ರಿಯೆಯಲ್ಲಿ ಸ್ಥಂಭಕೋನಾಕೃತಿ 
ರೂಪುಗೊಳ್ಳುವ ಹಲವು ಹಂತಗಳು. 


ETAL ಖೈ ac a cans 


ವಿದ್ಮುದ್ರಸಾಯನಿಕ ಯಂತ್ರಶಿಲ್ಪ ೮೫ 


ಸಂದರ್ಭಗಳಲ್ಲಿ ಆಯುಧದ ಹೊರಭಾಗಕ್ಕೆ ಹಾಕಿರುವ ವಿದ್ಯುನ್ಚಿರೋಧಿ ಕವಚ ಈ 
ದುಸ್ಸಾಧ್ಯತೆಯನ್ನು ಇನ್ನಷ್ಟು ಕಡಿಮೆಗೊಳಿಸುತ್ತದೆ. ಹುಣಧ ಏವದ ಬಳಿ ಉತ್ಪನ್ನ 
ವಾಗುವ ವಿಪುಲ ಪ್ರಮಾಣದ ಜಲಜನಕವನ್ನು ದಕ್ಷ ನಿಷ್ಪಾಶಯಂತ್ರಗಳೆ ಮೂಲಕ 


ಯಂತ್ರನಿನ್ಯಾ ಸದಲ್ಲಿ ಗಮುನಿಸಬೇಕಾದ ಸೂಕಾ ಶ್ಸ್ಮ್ಮಾಂಶಿಗಳು 
| ಆದರೆ ವಿದ್ಯುದ್ರ ಸಾಯನ ಯಂತ್ರದ ವಿನಾ ್ಯಸ/ಕಾರ್ಯಾಚರಣೆ ಮೇಲೆ 
ಹೇಳಿದಷ್ಟು ಸುಲಭವೇನಲ್ಲ. ಅದರ ನಿರ್ಮಾಣದಲ್ಲಿ ವಿಮೆ )ದುಸಾಯನಶಾಸ್ತ್ರ, ವಿದ್ಯು 
ತ್ಯಂತ್ರಶಾಸ್ತ್ರ, ಸಾಮಗ್ರಿ ವಿಜ್ಞಾನ, ಸ್ಥಿರಜಲ/ಚರಜಲಶಾಸ್ತ್ರ, ರಾಸಾಯನಿಕ ಯಂತ್ರ 
ಶಾಸ್ತ್ರಗಳ ಹಲವಾರು, ಕೆಲವೊಮ್ಮೆ ಪರಸ್ಪರ ವಿರೋಧಿ ಬೇಡಿಕೆಗಳನ್ನು ಸೂಕ್ತವಾಗಿ 
ಈಡೇರಿಸಬೇಕಾಗುತ್ತದೆ, ಈ ರಾಜಿಸೂತ್ರಗಳನ್ನು ಇನ್ನು ಮುಂದೆ ಚರ್ಚಿಸೋಣ : 
ಸಿ ರ ವಿದ್ಯುದ್ರಾ ವಕಗಳು ವಿದ್ಯುಧೃ ವಗಳ ಮೇಲೆ ತೆಳುವಾದ ಪೊರೆಗಳನ್ನು 
ನಿರ್ಮಿಸುತ್ತ ವೆ (ವಿದ್ಯು ದ್ವಿಪದರ), ಇದರಿಂದ ವಿದ್ಯುಧೃ ವಗಳ ನಡುವೆ ವಿದ್ಯುನ್ಚಿರೋಧ 
ಹೆಚ್ಚಿ, ಅಪಾರ ಶಕ ಕ ಹುಂದಾಗುತ್ತ ದೆ, "ಅಲ್ಲದೇ ವಿದ್ಯುಧೃ ವಗಳ ನಡುವಣ 
ಷರ ಹೆಚ್ಚಾದಷ್ಟೂ ಅವುಗಳ ನಡುವಣ ವಿದ್ಯುನ್ವಿರೋಧ ಹೆಚ್ಚಾಗುತ್ತದೆ. ವಿದ್ಯು 
ಧೃ ವಗಳ ನಡುವೆ ಹಟ ಅಪಾರ ವಿದ್ಯುಚ್ಛಕ್ತಿ ಕ್ರಿ ವಿದ್ಯುದ್ರಾ ವವ ಬಿಸಿಗೊಳಿ 
ಷುದಲ್ಲದೆ ಕಶ್ಮಲಗೊಳಿಸುವುದರಿಂದ, ವಿದ್ಯುದ್ರಾವಕವನ್ನು ವಿದ್ಯುಧೃ ವಗಳ ನಡುವೆ 
ಆದಷ್ಟು ಕಿರು ಅಂತರದಲ್ಲಿ ಸತತವಾಗಿ ಬದೆಲಾಯಿಸುತ್ತಿ ರಬೇಕು. ಅಗಾಧ ಒತ್ತಡದಲ್ಲಿ 
ಹೆರಿಯುವ ದ್ರಾವಕದ ಆಘಾತ, ಶುದ್ಧೀಕರಣ ಸ್ಥಾ ವರಪಂಪುಗಳ ಕಂಪನಗಳಿಂದ 
ಕೂರಕ mai ತನ್ನ ಮೂಲಸ್ಸಾ ದಿಂದ ಸದೀ ಪದೇ ಜರಿದುಹೋಗುವುದರಿಂದ 
ಅದನ್ನು ಆಗಾಗ್ಗೆ _- 1%ರ ನಿಖರತೆಗೆ ಸರಿಪಡಿಸಬೇಕಾಗುತ್ತದೆ. ವಿದ್ಯುದ್ರಾವಕದ 
ಚಲಜಲ ಒತ ತ'ಡಗಳನ್ನು ತಡೆದುಕೊಳ್ಳುವ ಸಲುವಾಗಿ ಈ ಯಂತ್ರದ ಇಷ ಭಾಗ 
ಗಳನ್ನು 50 ಮಿಲಿಮಾಟರು ದಪ್ಪದ ಉಕ್ಕಿ ಹಲಗೆಗಳ್ಳಿದ ನಿರ್ಮಿಸಬೇಕಾಗುತ್ತದೆ. 


ವಿದ್ಯುಧೃವಗಳ ನಡುವೆ ಸಂಪರ್ಕವೇರ್ಪಡಿಸುವುದರ ಜೊತೆಗೆ ವಿದು ದ್ರಾವಕ 
ಇನ್ನು ಅನೇಕ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ. ವಿದ್ಯುದ್ರಸ ಸಾಯನ ಕ್ರಿ ಕ್ಲಿ ಯಯಲ್ಲಿ 
ಅಗಾಧ ಪ್ರಮಾಣದ ವಿದ್ಯುದ್ರಾವಕ(50- 200 ಲೀಟರು)ವನ್ನು dea 
ರಿಂದ ಅದನ್ನು ಸತತವಾಗಿ ಶುದ್ಧೀಕರಿಸಿ, ಪುನಃ ಪುನಃ ಉಪಯೋಗಿಸಬೇಕಾಗುತ್ತ, ದೆ. 
ಇದಕ್ಕಾಗಿ ಬಳಸಲಾಗುವ ಲವಣಗಳು ಅಗ್ಗವೂ, ಸುಲಭಲಭ್ಯವೂ ಆಗಿರಬೇಕು. 
ದ್ರಾವಕದ ವಿದ್ಯುನ್ವಹನೆ ಹೆಚ್ಚಾಗಿರಲು, ಬಳಸುವ ಲವಣವು ಹೆಚ್ಚಿ ನ ವಿಭಜನಾಂಶ 
ಮತ್ತು ಹೆಚ್ಚೆ ನದ್ರಾವ್ಯ ತೆಯನ್ನು ಹೊಂದಿರಶಕ್ಕದ್ದು. ವಿದು ದ್ರಾವಕವನ್ನು ಹಾಯಿಸ 
ಲಾಗುವ ಕೊನೆಗಳು ಶೋಧಕಗಳು, ಪಂಪುಗಳು ತಃ ಜಡಿಯದಿರಬೇಕಾದರೆ 
ಲವಣಗಳು ಹೆಚ್ಚು ಆನ್ಲೀಯವೂ, ಹೆಚ್ಚು ಕ್ಲಾರೀಯವೂ ಆಗಿರಜಿ ತಟಸ್ಥ ವಾಗಿರ 


೮೬ ವಿಜ್ಞಾ ನ ಕರ್ಣಾಟಕ 


ಬೇಕು, ಈ ಎಲ್ಲಾ ಅಂಶಗಳೆನ್ನೂ ಪರಿಗಣಿಸಿ ವಿದ್ಯುದ್ರ ಸಾಯನ ಯಂತ್ರ ಗಳಲ್ಲಿ 
ಸಾಮಾನ್ಯವಾಗಿ 15-20% ಅಡಿಗೆ ಉಪ್ಪು (NaC) ಇಲ್ಲ ಪೆಟ್ಟುಪ್ಪಿನ (NaNO0,) 
ದ್ರಾವಣವನ್ನು ಬಳಸಲಾಗುತ್ತದೆ, 


ವಿದ್ಯುದ್ರಾ ವಣದಲ್ಲಿ ಲೋಹೀಯ ಅಯಾನುಗಳ ಸಾಂದ್ರತೆ ಹೆಚ್ಚಾದಂತೆ 3 
ಅವುಗಳು ಧನಧೃ ವದ ಮೇಲೆ ವಿದ್ಯುಲ್ಲೇಪಗೊಳ್ಳುವ ಸಾಧ್ಯತೆ ಹೆಚ್ಚಾ ಗುತ್ತಡೆ ಶಿ 
ಇದರಿಂದ ಕೊರೆಯುವ ಉಪಕರಣ ಎರೂಸಗೊಳ್ಳ ಮ ಆದ್ದರಿಂದ "ಧನಥ್ಭ ವದ 
ಬಳಿ ವಿಲಯನಗೊಂಡ ಲೋಹೀಯ ನು ಸೋಡಿಯಂ ಹೈಡ್ರಾ ಹ ಫ್ರಿಡ್‌ F 
ಇಲ್ಲ ಸುಣ್ಣದ ಸಹಾಯದಿಂದ ಹೈಡ್ರಾಕ್ಸೈಡ್‌ ರೂಪದಲ್ಲಿ ಆಗಾಗ್ಗೆ ಹೊರತೆಗೆಯು ' 

ತ್ತಿರಬೇಕು. ಈ ಕ್ರಮ ಆರ್ಥಿಕವಾಗಿಯೂ ರಾಸಾಯನಿಕವಾಗಿಯೂ ಬಹಳ ಸುಲಭ 
ವಾದರೂ ಮಿಕ್ಕಿ ತರ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ. ಉದಾಹರಣೆಗೆ, ' 
ಮೊಸರೋಪಾದಿಯಲ್ಲಿ ಬೇರ್ಪಡುವ ಈ ಲೋಹೀಯ ಹೈಡ್ರಾಕ್ಸೈಡ್‌ಗಳು 
ವಿದ್ಯುದ್ರಾವಕವನ್ನು ಸ್ನಿಗ್ಧಗೊಳಿಸಿ, ಅವುಗಳ ಹರಿಗತಿಯನ್ನು ಕುಂಠಿತಗೊಳಿಸುತ್ತದೆ. 
ಇದರಿಂದ ದ್ರಾವಕದ ಆಮ್ಲಮಟ್ಟ ಮತ್ತು ಉಷ್ಣಾಂಶಗಳಲ್ಲಿ ಏರುಪೇರುಗಳುಂಟಾಗಿ 
ವಿದ್ಯುದ್ಸಾಂದ್ರತೆಯಲ್ಲಿ ಭಾರೀ ಬದಲಾವಣೆಗಳುಂಬಾಗುತ್ತದೆ. ಅಲ್ಲದೆ ಈ ' 
ಹಡ್ತಾ ಕ್ಸೈಡಿನ ಪ್ರಕ್ಷೇಪ ಸೋಸುಚೀಲಗಳ ರಂಧ್ರಗಳನ್ನೇ ಆವರಿಸಿಕೊಂಡು ' 
ಸೋಸುವ ವೇಗವನ್ನು. ಕಡಿಮೆಮಾಡುತ್ತದೆ. ಈ ಎಲ್ಲಾ ಕಾರಣಗಳಿಂದ ' 
ವಿದ್ಯುದ್ರಸಾಯನ ಯಂತ್ರದಲ್ಲಿ ಪ್ರಬಲ. ಹಾಗೂ ದಕ್ಷ ಶೋಧಕಗಳು ಮತ್ತು 
ಪಂಪುಗಳನ್ನು ಬಳಸುವುದು uN ದೆ. 


ವಿದ್ಯುದ್ದ ದ್ರಸಾಯನ ಯಂತ್ರದಲ್ಲಿ ಅಪ್ರಾಮುಖ್ಯ ಧೃವಕ್ರಿ ಯೆಗಳನ್ನು ದಮನ ಲ 
ಮಾಡಿ, ಶ್ರ ಕೊರೆತವನ್ನು ಸಾಧಿಸಲು ಲಘು ನಿದ್ಯು ದೊತ್ತಡಗಳಲ್ಲೇ ಅಧಿಕ 
ವಿದ್ಯುದ್ದಾಂದ್ರತೆಯನ್ನು ಹೇರುವ ವಿದ್ಯುದ್ಯೋಶಗಳನ್ನು in "ತಯಾರಿಸ 
ಬೇಕಾಗುತ್ತದೆ. ವಿದ್ಯುದ್ಬಾಂದ್ರತೆಯನ್ನು ನಿಖರವಾಗಿ (4- ೫ %) ನಿಯಂತ್ರಿಸ 
ಬೇಕಾದರೆ, ವಿದ್ಯುಡೊತ್ತಡ(-- 00 ೫ %), ವಿದ್ಯುದ್ವಾಹಿ ಲವಣದ ಸಂಯೋಜನೆ: 
ಸಾಂದ್ರತೆ ಮತ್ತು ಉಪ್ಪ ತೆಯನ್ನು (2- ೨ %) ಶೀಘ್ರವಾಗಿ ಮತ್ತು ನಿಖರವಾಗಿ 
ನಿಯಂತ್ರಿಸಬೇಕಾಗಿ ಬರುತ್ತದೆ. ಇಷ್ಟೆಲ್ಲಾ ಅಡಚಣೆಗಳು/ನಿಭಂದನೆಗಳು ಇದ್ದಾಗ್ಯೂ 
8-24 ವೋಲ್ಬುಗಳ ಒತ್ತಡದಲ್ಲಿ 10,000 ದಿಂದ 20,000 ಆಂಪೀರು ವಿದ್ಯುತ್ತು 
ನೀಡುವ ವಿದ್ಯುದ್ಯೋಶಗಳನ್ನು ತಯಾರಿಸಲಾಗಿದೆ, 


ಬುಣಧೃ ವದಬಳಿ ಉತ್ಪತ್ತಿಯಾಗುವ ವಿಪುಲ ಪ್ರಮಾಣದ ಜಲಜನಕವನ್ನು 
ನನರ ಕೂಡಲೆ ಹೊರದೂಡಬೇಕಾಗುತ್ತ ಜೆ. 10,000 ಆಂಪೀರುಗಳಷ್ಟು 
ಹೊರುವ ವಿದು ಧೃ ವಗಳು ಅಕಸ್ಮಾತ್ತಾಗಿ ಪರಸ್ಪರ ತಾಕಿದರೆ (Short i 
ಅದರಿಂದ ಉದ್ಭ ಗುವ ಉಷ್ಣ ತೆ ಹಾಗೂ Wy ಜಲಜನಕವನ್ನು ಉರಿಹೊತ್ತಿಸಿ, 


ವಿದ್ಕುದ್ರಸಾಯನಿಕ ಯಂತ್ರಶಿಲ್ಪ ೮೭ 


ಇಡೀ ಸ್ಥಾವರವನ್ನೇ ಅಸ್ಫೋಟಸುತ್ತದೆ. ಆದ್ದರಿಂದ ಜಲಜನಕವನ್ನು ಹೊರಚಲ್ಲುವ 
ನಿಷ್ಠಾಸಯಂತ್ರವನ್ನು ಸಹ ಮಿಕ್ಕಿತರ ಸೋಷಕಯಂತ್ರಗಳೊಂದಿಗೇ ನಿಯೋಜಿಸ 
ಬೇಕಾಗಿ ಬರುತ್ತದೆ. 
ಭವಿಷ್ಯ : 

ಬಹುತೇಕ ನಿರಾಶಾದಾಯಕವೆಂದು ಕೈ ಚೆಲ್ಲಿದ್ದ ಸಮಸ್ಯೆಗೆ ಕರಡು ಪರಿಹಾರ 
ವೆಂದು ನಿಯೋಜಿಸಲ್ಪಟ್ಟ ವಿದ್ಯುದ್ರ ಸಾಯನ ಯಂತ್ರ ಕಳೆದೆರಡು ದಶಕಗಳಲ್ಲಿ 
ಗಣನೀಯ ಪ್ರಗತಿ ಸಾಧಿಸಿದೆ, ತಂತ್ರಜ್ಞಾನದಲ್ಲಿ ಸಾಧಿಸಲಾಗಿರುವ ಪರಿಣತಿಯಿಂದಾಗಿ 
ಇಂದು ಕೆಲವೇ ಮೈಕ್ರಾನು(1/10,00,000 ಮಾಟರು)ಗಳ ನಿಖರತೆಯನ್ನು 
ಕಾದುಕೊಂಡು, ನಿಮಿಷಕ್ಕೆ ಹಲವಾರು ಮಿಲಿಮಿಸಾಟರುಗಳಷ್ಟು ಛೇದನಗತಿಯನ್ನು 
ಸಾಧಿಸಲಾಗಿದೆ. 

ವಿದ್ಯುದೊತ್ತಡ ಮತ್ತು ವಿದ್ಯುತ್ಸಾಂದ್ರತೆಗಳ ಕಠಿಣ ಬೇಡಿಕೆಗಳು, ಮತ್ತು 
ಹಲವಾರು ಪೋಷಕ ಯಂತ್ರಗಳ ನಡುವಣ ಜಓಲ ಪರಸ್ಪರಾವಲಂಬನೆಯಿಂದಾಗಿ 
ವಿದ್ಯುದ್ರ ಸಾಯನ ಯಂತ್ರಗಳನ್ನು ಇಂದು ಎಲ್ಲಾ ಕ್ಷೇತ್ರ ಗಳಲ್ಲೂ ವ್ಯಾಪಕವಾಗಿ ಬಳಸ 
ಲಾಗುತ್ತಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಇಡೀ ಯಂತ್ರದ ವಿನ್ಯಾಸವೇ ರೂಸಗೊಳ್ಳ 
ಬೇಕಾದ ಆಕೃತಿಯನ್ನು ಅವಲಂಭಿಸಿರುತ್ತದೆ, ವಿದ್ಯುದ್ರಸಾಯನ ಯಂತ್ರಗಳು 
: ಕೆಲವೊಮ್ಮೆ ದುಬಾರಿಯೆನಿಸಿದರೂ (20,000 ಆಂಪೀರು ವಿದ್ಯುತ ವಾಹ ನೀಡುವ 
ಯಂತ್ರದ ಬೆಲೆ ಸುಮಾರು 20 ಲಕ್ಷ ರೂಪಾಯಿ). ಅವುಗಳ ಕಾರ್ಯನಿರ್ವಹಣೆ 
ಕೆಲವು ಕ್ಷೇತ್ರಗಳಲ್ಲಿ ಆರ್ಥಿಕವಾಗಿಯೂ ತಾಂತ್ರಿಕವಾಗಿಯೂ ಸುಲಭಸಾಧ್ಯವೆನಿಸಿದೆ. 
ಕಾರ್ಯವಸ್ತುವು ಉಪಕರಣದೊಂದಿಗೆ ನೇರ ಸಂಸರ್ಕಹೊಂದದೇ ಇರುವುದರಿಂದ ಈ 
ವಿಧಾನದ ಮೂಲಕ ತಯಾರಿಸಿದ ಆಕೃತಿಗಳು ಯಾವುದೇ ಯಾಂತ್ರಿಕ ದೋಷಗಳನ್ನು ಲ 
ಹೊಂದಿರುವುದಿಲ್ಲ. ಆದ್ದರಿಂದ ವೈಮಾನಿಕ ಹಾಗೂ ಬಾಹ್ಯಾಕಾಶಕ್ಷೇತ್ರಗಳಲ್ಲಿ 
ಬೇಕಾಗುವ ತೆಳು ಹಾಗೂ ಜಓಲ ಚಕ್ರಯಂತ್ರಗಳ ಅಲಗುಗಳ ನಿರ್ಮಾಣಕ್ಕಂತೂ 
ಈ ವಿಧಾನ ಆನಿರ್ವಾಯನೆನಿಸಿಜಿ. ಈ ವಿಧಾನದಲ್ಲಿ ಸಾಧಿಸಬಹುದಾದ ಆತಿ ನಿಖರತೆ, 
ನುಣುಪು, ಸಮಕಾಲೀನ ಧನ ಧೃವೀಕರಣದಿಂದಾಗಿ ತುಕ್ಕು ಹಿಡಿಯುವುದರಿಂದ 
ರಕ್ಷಣೆ ಮುಂತಾದ ಅನುಕೂಲಗಳಿಂದಾಗಿ, ಓಂಗ್‌ಸ್ಟನ್ನಿನ ಬಿಡಿಭಾಗಗಳನ್ನು 
ಜೀವಯಂತ್ರ ಶಾಸ್ತ್ರ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ. 

ವಿದ್ಯುದ್ರ ಸಾಯನ ಯಂತ್ರ ಮಾನವನ ಬುದ್ಧಿ ಶಕ್ತಿ ಮತ್ತು ಎದುರಾಗುವ ಸಮಸ್ಯೆ 
ಗಳಿಗೆ ಪರಿಹಾರ ಹುಡುಕುವ ಸಾಮರ್ಥ್ಯಕ್ಕೆ ಒಂದು ಒಳ್ಳೆಯ ನಿದರ್ಶನವೆನಿಸಿದೆ. ಇತರ 
ಅನೇಕ ಅನ್ವೇಷಣೆಗಳ ಪೊದಲ ದಿನಗಳಲ್ಲಂತ್ಕ, ಇದರ ಉಪಯೋಗ ಸಹ ಇಂದು 
ಬಹು ಕಿರಿ ಕ್ಷೇತ್ರಕ್ಕೆ ಸೀಮಿತಗೊಂಡಿದೆ; ಆದರೆ, ಮಾನವನ ಬೇಡಿಕೆ/ಅಗತ್ಯಗಳು 
ಮುಂಜಿ ಹೆಚ್ಚು ಜಟಿಲವಾದಂತೆಲ್ಲಾ ಈ ದೈತ್ಯಯಂತ್ರದ ಉಪಯೋಗ ಸಹ 
ವಿಸ್ತಾರಗೊಳ್ಳ ಬಹುದು, 


ಲಲ ವಿಜ್ಞಾನ ಕರ್ಣಾಟಕ 
ಗ್ರಂಥಯಣ 


1. ೧. ೫೩. Palin — “ Electrochemistry for Technologists,” 
Pergammon, 1969. | 
2. E.V. Tuck— ‘Electrochemical Machining’, Chapter 8 in 
«" Industrial Electrochemical Processes’, Elsecier, 1971. 
3. C.L. Faust (Editor)—*“Fundamentals of Electrochemical 
Machining”, John Wiley and Sons, 1971. 3 
4. J. A: Mcgeough — "" Principles of ಜ್‌. 
Machining”, Chapman and Hall, 1973. | 3 
5. J. Bernard— Journal of Applied Electrochemistry, 5, 


(1975), p. 89-90. ¥ 
6. R. Ramani—Transactions of the Society for the Advance- 
ment of Science and Technology (1976). 3 


ನಿಜಾ ನ ವಾರ್ತೆ 
೧೧ 


1. ನೂರು ಮಿಲಿಯನ್‌ ಡಾಲರ್‌ ಚಾಂದ್ರನಿಯೋಗ 


1980ರಲ್ಲಿ ನ್ಯಾಸವಿಜ್ಞಾನಿಗಳು ಚಂದ್ರನ ಸಮಗ್ರ ಅಭ್ಯಾಸಕ್ಕಾಗಿ ಒಂದು 
ಕೃತಕ ಉಪಗ್ರಹವನ್ನು ಉಡಾಯಿಸುವ ಯೋಜನೆಯನ್ನು ತಯಾರಿಸಿದ್ದಾರೆ. ಈ 
ಚಾಂದ್ರನಿಯೋಗಕ್ಕೆ ತಗಲುವ ನೆಚ್ಚ, 100 ಮಿಲಿಯನ್‌ ಡಾಲರ್‌ (80 ಕೋಟ 
ರೂಪಾಯಿ). ಈ ಸಾರಿ ಉಪಗ್ರಹ ಅಕ್ಸಾಂಶ ಮಾರ್ಗದಲ್ಲಿ ಚಂದ್ರನನ್ನು ಸುತ್ತು 
ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ಸದಾಕಾಲ ಸೂರ್ಯನಿಂದ ಮರೆಯಾಗಿರುವ 
ಧ್ರುವ ಪ್ರದೇಶಗಳಲ್ಲಿ ಇರಬಹುದಾದ ಹೆಪ್ಪುಗಟ್ಟಿ ರುವ ದ್ರವ ನಿಕ್ಷೇಪಗಳನ್ನು 
(ಮುಖ್ಯವಾಗಿ ನೀರು) ಪತ್ತೈಮಾಡುವುದಾಗಿದೆ; ಇದರ ಜೊತೆಗೆ ಕೆಲವು ಪ್ರಶ್ನೆಗಳಿಗೆ 
ಉತ್ತರ ಕಂಡುಕೊಳ್ಳು ವುದೂ ಇದೆ. | 

]. ಭೂಮಿ ಮತ್ತು ಚಂದ್ರ ಒಂದೆ ಮೂಲದಿಂದ ಉದ್ಭವಿಸಿವೆಯೇ? 

2. ಭೂಮಿಯಂತೆ ಚಂದ್ರಕೂಡ ಕಬ್ಬಿಣ ಸಮೃದ್ಧ ತಿರುಳನು ಹೊಂದಿ 
ಜಿಯೆ? ಹಾಗಿಲ್ಲದಿದ್ದರೆ ಚಂದ್ರಬಂಡೆಗಳಲ್ಲಿ ಕಾಣಿಸುವ ಕಾಂತೀಯತೆಗೆ 
ಏನು ಕಾರಣ? 

3. ಭೂಮಿಯಲ್ಲಿರುವಂತೆ ಚಂದ್ರನ ಒಳಭಾಗದಲ್ಲೂ ಅಧಿಕ ಪ್ರಮಾಣದ 
ಪದಾರ್ಥ ಚಲನೆಯಿದೆಯೆ ? 

4. ಚಂದ್ರನ ಇತಿಹಾಸದ ಮೊದಲಲ್ಲಿ ತೀವ್ರವಾಗಿದ್ದ ಉಲ್ಯಾಪಾತದ ಗುಣ 
ವಿಶೇಷವೆಂಥದು ? 


ಎಕ್ಸ್‌-ಕಿರಣ, ಗ್ಯಾಮ-ಕಿರಣ ಮತ್ತು ಎಲೆಕ್ಟ್ರಾನುಗಳನ್ನು ಪತ್ರೈಮಾಡುವ 
ಮತ್ತು ಅವುಗಳ ತೀವ್ರತೆಯನ್ನು ಅಳೆಯುವ ಉಪಕರಣಗಳನ್ನು ಆಕಾಶನೌಕೆಯಲ್ಲಿ 
ಅಳವಡಿಸಲಾಗುತ್ತದೆ. ಚಾಂದ್ರ ಮೇಲ್ಮೈಯಿಂದ ಸ್ಫುರಿಸುವ ಎಕ್ಸ್‌-ಕಿರಣಗಳಿಂದ 
ಅಲ್ಲಿರುವ ಧಾತುಗಳ ಸಾಂದ್ರತೆಯನ್ನೂ, ಅವುಗಳ ಹೆಚ್ಚಳಿಕೆಯನ್ನೂ ಅಳೆಯುವುದು 
ಸಾಧ್ಯ. ಎಲೆಕ್ಟ್ರಾನ್‌ ಪ್ರತಿಫಲನದಿಂದ ಕಾಂತಕ್ಷೇತ್ರವನ್ನೂ ಆದರ ವಿಸ್ತಾರವನ್ನೂ 
ಅಳೆಯಬಹುದು. *ಸೆಸ್ಮಿಕ್‌ ಕಿರಣದಲ್ಲಿ (ಹೆಚ್ಚಾಗಿ ಸೂರ್ಯನಿಂದ ಬರುವ) ಕಾಣ 
ಸಿಗುವ ನ್ಯೂಟ್ರಾನುಗಳು ನೀರಿನಲ್ಲಿರುವ ಜಲಜನಕದ ನ್ಯೂಕ್ಲಿಯ 3 383 ಸಮ್ಮಿಳನ 
ಗೊಂಡು ಡ್ಯುಟೀರಿಯಂ ಐಸೊಟೋಪನ್ನು ಸೃಷ್ಟಿಸುತ್ತಐ. ತನಾ 2-22 
ಮಿ.ಎ.ವೋ, ಗ್ಯಾಮ- ಕಿರಣಗಳು ಹೊರಬರುತ್ತವೆ. ಆಕಾಶನೌಕೆಯಲ್ಲ ಅಳವಡಿ 


೯0 ವಿಜ್ಞಾನ ಕರ್ಣಾಟಕ 


ಸಿರುವ ಅಧಿಕ ವಿಘಟನ ಸಾಮಥಣ್ಯವುಳ್ಳ ಪತ್ತೆದಾರಿಗಳು ಇಂಥ ಗ್ಯಾಮ-ಕಿರಣಗಳನ್ನು 
ಪತ್ತೆ ಹಚ್ಚಿದರೆ ಧ್ರುವ ಪ್ರದೇಶಗಳಲ್ಲಿ ಹೆಪ್ಪುಗಟ್ಟಿದ ನೀರಿನ ನಿಕ್ಷೇಪಗಳು ಇರಬಹು 
ದೆಂದು ಊಹಿಸಬಹುದು. ಈ ಊಹೆ ದೃಢಪಟ್ಟಿರೆ ಚಾಂದ್ರ ಕಾಲೋನಿಗಳ 
ನಿರ್ಮಾಣಕ್ಕೆ ಬೇಕಾಗುವ ಮುಂದಿನ ಏರ್ಪಾಡುಗಳನ್ನು ಮಾಡಿಕೊಳ್ಳಬಹುದು. 


(ಆಧಾರ : Physics Today, Sept. 1976) 


2. ಕಾಮಾಲೆ ರೋಗ ನಿವಾರಣೆಗೆ ಲಸಿಕೆ 

ಕಾಮಾಲೆ ರೋಗ ಅಂಟು ಜಾಡ್ಯ. ಇದು ಹೆರಡಲು ನೆರವಾಗುವ ವೈರಸ್ಸು 
ಗಳನ್ನು (DNA ಅಥವಾ ಇಸಿ) ಬೇರ್ಪಡಿಸಿ ಅವುಗಳ ಗುಣಧರ್ಮವನ್ನು ಅಭ್ಯಾಸ 
ಮಾಡುವ ಕಾರ್ಯ ಬೊಂಬಾಯಿ ಹಾಫ್‌ಕಿನ್ಸ್‌ ಕೇಂದ್ರದಲ್ಲಿ ನಡೆಯುತ್ತಿದೆ. ಡಾ|| 
ಎಮ್‌. ವಿ. ಎನ್‌. ಶಿರೋಡ್ಸರ್‌ ಆವರು ಈ ಸಂಶೋಧನೆಗಳ ದಿಗ್ದರ್ಶಕರು. ದ್ಯುತಿ 
ಮತ್ತು ಎಲೆಕ್ಟ್ರಾನ್‌ ಸೂಕ್ಷ್ಮದರ್ಶಿಗಳ ನೆರವಿನಿಂದ ಕಾಮಾಲೆ ರೋಗದ ವೈರಸ್ಸನ್ನು 
ಗುರುತಿಸಿ ಅವುಗಳ ನಿರೋಧಕ್ಕೆ ಬೇಕಾಗುವ ಲಸಿಕೆಯನ್ನು ತಯಾರಿಸುವಲ್ಲಿ 
ಶಿಕೋಡ್ಸುರ್‌ ಅವರ ಗುಂಪು ಆಶಾಭಾವವನ್ನು ಹೊಂದಿದೆ. 


(ಆಧಾರ : Everyman's Science, June-July 1977) 


ಹಳ್ಳಿ ಗಳಲ್ಲಿ ಕಾಮಾಲೆರೋಗವನ್ನು ವಾಸಿಮಾಡುವ ಅನೇಕ ಮಂದಿ 
ಅಳಲೇಕಾಯಿ ಪಂಡಿತರಿದ್ದಾರೆ. ರೋಗ ವಾಸಿಯಾಗಿದೆ ಎಂದು ಹೇಳುವವರೂ ಕಡಿಮೆ 
ಸಂಖ್ಯೆಯಲ್ಲಿಲ್ಲ. ಆದರೆ ಏನಾದರು ನಡುವೆ ಏರುಪೇರಾದರೆ ಈ ವೈದ್ಯ ಕೈ ಎತ್ತುತ್ತಾನೆ 
ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಎಸ 


3. ಕಾಗೆಬಂಗಾರದಲ್ಲಿ ಅತಿಭಾರ ಪರಮಾಣುಗಳು ಇರುವುದು 

ದೃಢಪಟ್ಟಿಂತೆ ಕಾಣುವುದಿಲ್ಲ 

ಕಾಗೆಬಂಗಾರದ ಮಾದರಿಗಳನ್ನು ಅಧಿಕಶಕ್ತಿ ಪ್ರೋಟಾನುಗಳಿಂದ ಘಟ್ಟಿಸಿ 
77105 ಮತ್ತು 77 134ರ ನಡುವಿನ ಪರಮಾಣುಗಳಿಂದ ಹೊರಸೂಸುವ 
ವಿಶೇಷ ಎಕ್ಸ್‌-ಕಿರಣಗಳಿಗಾಗಿ ನಡೆಸಿದ ತಪಾಸಣೆಯಲ್ಲಿ ನಿರೀಕ್ಷಿಸಿದ ಯಶಸ್ಸೇನೂ 
ದೊರೆತಂತಾಗಿಲ್ಲ; ವಿ, ಜಿಂಟ್ರಿ ಮತ್ತು ಅವರ ಸಂಗಡಿಗರು ನಡೆಸಿದ ಪ್ರಯೋಗಗಳೂ 
ನಿರ್ಣಾಯಕವಾದುವಾಗಿಲ್ಲ. 

ಫ್ಲಾರಿಡ ಸಂಸ್ಕಾ ನದ ಟ್ಯಾಂಡವ್‌ ವ್ಯಾಂಡಿಗ್ರಾಫ್‌ ಉತ್ಪಾದಕದಲ್ಲಿ 
ವೇಗೋತ್ಸರ್ಷಗೊಂಡ '4.7-5.7 ಮಿಎ.ವೋ. ಪ್ರೋಟೀನುಗಳಿಂದ ೈತ್ಯ 
ಪ್ರಭಾವಳಿಗಳಿದ್ದ ಕಾಗೆಬಂಗಾರದ ಮಾದರಿಗಳನ್ನು ಘಟ್ಟಿಸಿ 105ಕ್ಕಿಂತ ಹೆಚ್ಚಾದ 


ಪರಮಾಣು ಸಂಖ್ಯೆಯುಳ್ಳ ಧಾತುಗಳ ವಿಶೇಷ ಎಕ್ಸ್‌- ಕಿರಣಗಳನ್ನು ಕಾಣುವುದೆ 


PS ATT 


ನಿಜಾ ವ 


ಮೊದಲು ಪ್ರಯೋಗ ನಡೆಸಿದವರ ಗುರಿಯಾಗಿತ್ತು. 27.25 ಕಿ.ಎ.ವೋ. ಶಕ್ತಿಯ 
ಎಕ್ಸ್‌-ಕಿರಣಗಳನ್ನು. ಅವರು ಕಂಡುದರಿಂದ ಅವು 77126 ಇರುವ ಅತಿಭಾರ 
ಪರಮಾಣುಗಳಿಂದಲೆ ಹೊರಬರುತ್ತಿರಬೇಕೆಂದು ಅವರು ನಿರ್ಧರಿಸಿದರು. ಮುಂದೆ 
ನಡೆದ ಪ್ರಯೋಗಗಳೆಲ್ಲ ಮುಖ್ಯವಾಗಿ, 27.25 ಕಿ.ಎ.ವೋ. ಶಕ್ತಿಯ ಎಕ್ಸ್‌- 
ಕಿರಣಗಳ ಉಗಮವನ್ನು ನಿಖರವಾಗಿ ಗುರುತಿಸುವ ಉದ್ದಿ ಶ್ಯವನ್ನೆ ಹೊಂದಿದ್ದುವು. 

ಜಾನ್‌ಫಾಕ್ಸ್‌ ಮತ್ತು ಸಂಗಡಿಗರು (ಫ್ಲಾರಿಡ ಗುಂಪು) 8ಕ್ಕಿಂತ ಹೆಚ್ಚಾದ 
ಪರಮಾಣು ಸಂಖ್ಯೆಯುಳ್ಳ ಎಲ್ಲ ಧಾತುಗಳನ್ನೂ 4.7-5.7 ಮಿ.ಎ,ವೋ, ಪ್ರೋಟೀನು 
ಗಳಿಂದ ಘಟ್ಟಿಸಿ ತಶ್ಸಂಬಂಧವಾಗಿ ಹೊರಬರುವ ವಿಶೇಷ ಎಕ್ಸ್‌-ಕಿರಣಗಳ ಮತ್ತು 
ಗ್ಯಾಮ-ಕಿರಣಗಳೆ ಪಟ್ಟ ತಯಾರಿಸಿದರು. ಅತಿಭಾರ ಪರಮಾಣು 7, 126ರಿಂದ 
ಹೊರಬರುತ್ತದೆಂದು ಊಹಿಸಲಾಗಿದ್ದ 27.25 ಕಿ.ಎ.ವೋ. ಶಕ್ತಿಯ ಎಕ್ಸ್‌-ಕಿರಣ 
ಗಳೊಂದಿಗೆ ನಿಕಟವಾಗಿ ಬೆರೆತುಕೊಳ್ಳುವ 27,23 ಕಿ.ಎ.ವೋ, ಶಕ್ತಿಯ ಗ್ಯಾಮ- 
ಕಿರಣಗಳು ಸೀರಿಯಂ140 (ಪ್ರೋಟಾನ್‌, ನ್ಯೂಬಾ ನ್‌) ಪ್ರೊಮೀಧಿಯೆಂ140 
ಪ್ರಕ್ರಿಯೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೀರಿಯಂ ಧಾತು ಕಾಗೆಬಂಗಾರದಲ್ಲಿ ಇರುವುದ 
ರಿಂದ ಮೊದಲಿನ ಪ್ರಯೋಗಗಳ ಫಲದ ಬಗ್ಗೆ ಶಂಕೆಗಳು ಹುಟ್ಟಿಕೊಂಡವು. 

ಜರ್ಮನಿ, ಇಂಗ್ಲೆಂಡ್‌ ಮತ್ತು ಪೋಲೆಂಡುಗಳಲ್ಲ ಅತಿಭಾರಧಾತುಗಳ 
ಸಂಶೋಧನೆ ಮುಂದುವರಿಯಿತು. ಫ್ಲಾರಿಡ ಪ್ರಯೋಗಗಳನ್ನು ಈ ದೇಶಗಳ 
ವಿಜ್ಞಾನಿಗಳು ಮತ್ತೆ ನಡೆಸಿದರು. ಈ ಪ್ರಯೋಗಗಳಿಂದ 27.23 ಕಿ.ಎ.ವೋ 
ಶಕ್ತಿಯ ಕಿರಣಗಳು ಎಕ್ಸ್‌-ಕಿರಣಗಳಲ್ಲವೆಂದೂ, ಅವು ಸೀರಿಯಂ ಗ್ಯಾಮ-ಕಿರಣ 
ಗಳೆಂದೂ ತಿಳಿದುಬಂದಿದೆ. ಇದರಿಂದ ಅತಿಭಾರ ಧಾತುಗಳ ಅನ್ವೇಷಣೆಯಲ್ಲಿ ಇದ್ದ 
ಮೊದಲಿನ ಉತ್ಸಾಹ ಈಗ ಕಂಡುಬರುತ್ತಿಲ್ಲ (ವಿ.ಕ. ೮/೩,೯೮). 

(ಆಧಾರ : Physics Today Jan. 1977) 


ಡಾ|| ರಾಜಾರಾಮಣ್ಣ ಅವರನ್ನು ಕಂಡು ಅತಿಭಾರ ಧಾತುಗಳ ಬಗ್ಗೆ 
ಪ್ರಶ್ನಿಸಿದಾದ ಆವರು, “ ನನಗೆ, ಜಂಟ್ರಿ ಅವರ ಪ್ರಯೋಗಗಳಲ್ಲಿ ಅಷ್ಟೇನೂ ಉತ್ಸಾಹ 
ವಿಲ್ಲ. ನಮ್ಮ ಪ್ರಯೋಗಶಾಲೆಗಳಲ್ಲಿ ಅಂಥ ಕೆಲಸ ನಡೆದಿದೆ. 27.23 ಕೆ.ಎನೋ. 
ಶಕ್ತಿಯ ಕಿರಣಗಳು ಅತಿಭಾರಧಾತುಗಳಿಂದಲೆ ಹುಟ್ಟಿ ಕೊಳ್ಳುತ್ತವೆ ಎಂದು ಹೇಳಲು 
ನನ್ನ ಸಹ ಕೆಲಸಗಾರರು ಶಕ್ತರಾಗಿಲ್ಲ” ಎಂದು ಹೇಳಿದರು, ಸಂ. 


4. ಸೂರ್ಯ ಕಲೆಗಳು 

ಸೂರ್ಯಕಲೆಗಳು ಹಿಗ್ಗಿ ಹೊರಹೊಮ್ಮುನ ಅನಿಲಬುಗ್ಗೆ ಗಳು, ಸುತ್ತಲಿನ 
ಪ್ರದೇಶಗಳ ತಾಪಕ್ಕಿಂತ ಈ ಬುಗ್ಗೆಗಳ ತಾಸ ಸ್ವಲ್ಪ ಕಢನೆಯಾಗಿ ತ | ಪಃ 
ಕಲೆಗಳು |] ವರ್ಷಗಳ ಆವರ್ತ ಕಾಲವನ್ನು ಹೊಂದಿನೆ. ಈ ವೇಳೆಯಲ್ಲಿ ಅವುಗಳ 


ಕ 
೯೨ ವಿಜ್ಞಾನ ಸರ್ಫಾಟ 


ಸಂಖೆ ಒಂದು ಗರಿಸ್ಕ ಮಿತಿಯಿಂದ ಇಳಿದು ಕನಿಷ್ಕ ಮಿತಿಯನ್ನು ಮುಟ್ಟಿ ಮತ್ತೆ ತ 
ಮೊದಲಿನ ಸಿ ತಿಗೆ ಬರುತ್ತದೆ. ಇದು ಚೆನ್ನಾಗಿಗೊತ್ತಿರುವ ವಿಚಾರ. 1611ರಲ್ಲಿ ಮೊದಲ 3 
ಬಾರಿಗೆ ಗೆಲಿಲಿಯೊ ಸೂರ್ಯಕಲೆಗಳೆನ್ನು ದೂರದರ್ಶಕದ ಸಹಾಯದಿಂದ ನೋಡಿದ * 
ನಂತರ ಇಲ್ಲಿನವರೆಗೆ ಅವುಗಳ ವೀಕ್ಷಣೆ ಒಂಜಿ ಸಮನೆ ನಡೆದಿದೆ. ಸೂರ್ಯ ಕಲೆಗಳ * 
ವೃತ್ತ ಗರಿಸ್ಕದಲ್ಲಿದ್ದಾಗ ನೂರಾರು ಕಲೆಗಳು ಕಾಣಿಸುತ್ತವೆ, ಅದು ಕನಿಷ್ಠ ' 


ದಲ್ಲಿದ್ದಾಗ ಒಂದೆರಡು ಮಾತ್ರ ಕಾಣಿಸುತ್ತವೆ; ಕಲೆಗಳು ಕಾಣಿಸದೆ 


ಇರುವುದು ಅಪರೂಪ, 1893ರಲ್ಲಿ ಗ್ರೀನ್‌ವಿಚ್‌ ವೀಕ್ಷಣಾಲಯದ 4 
ಸೌರವಿಭಾಗದಲ್ಲಿ ಸೂಪರಿಂಟೆಂಡೆಂಟ್‌ ಆಗಿದ್ದ ಇ. ವಾಲ್ಟರ್‌ ಮಾನ್ನರ್‌ ಅವರು 


ಹಿಂದಿನ ದಾಖಲೆಗಳನ್ನು ಪರಿಶೀಲಿಸುವಾಗ 1645ರಿಂದ 1715ರವರೆಗೆ ಒಂದೇ 


ಸಮನೆ ಸೂರ್ಯಕಲೆಗಳು ಕಾಣಿಸದೆ ಇದ್ದ ಸಂಗತಿಯನ್ನು ಕಂಡರು. ಈ ವಿಚಾರ 
ವನ್ನು ಅವರು ಪತ್ರಿಕೆಗಳಲ್ಲಿ ಪ್ರಕಟಿಸಿದರು. ಆದರೆ ಯಾರೂ ಅದನ್ನು ಗಮನಿಸಲಿಲ್ಲ. 


ಇತ್ತೀಚೆಗೆ ಜಾನ್‌ ಎ, ಎಡ್ಡಿ ಎಂಬ ಸೌರ ಖಗೋಳ ವಿಜ್ಞಾನಿ ಮಾನ್ಡರ್‌ ಅವರ 
ಲೇಖನಗಳನ್ನು ಪರಿಶೀಲಿಸಿ ಅವುಗಳು ತಿಳಿಸುವ ಸಂಗತಿ ನಿಜವಾದುದೆಂಬ ತೀರ್ಮಾನಕ್ಕೆ 
ಬಂದಿದ್ದಾರೆ, ಮರಗಳಲ್ಲಿರುವ ಇಂಗಾಲ- 4 ರ ವಿಕಿರಣ ಪಟುತ್ವವನ್ನು ಅಳೆದಮೇಲೆ 
ಅವರ ತೀರ್ಮಾನ ಇನ್ನೂ ಬಲವಾಗಿದೆ. ಇದರಿಂದ ಸೂರ್ಯನ ಬಗ್ಗೆ ನಮಗಿರುವ 
ತಿಳವಳಿಕೆಯಲ್ಲಿ ಎಷ್ಟೋ ಬದಲಾವಣೆಗಳಾಗಬಹುದು. 


(ಆಧಾರ: Scient. Amer, May 1977) 


೬. ಹಾವುಗಳು ಸಂಗೀತವನ್ನು ಕೇಳಿ ಅನಂದಿಸುತ್ತವೆಯೇ? 

ಗಾಳಿಯಲ್ಲಿ ಪ್ರಸಾರವಾಗುವ ಶಬ್ದವನ್ನು ಕೇಳಲು ಬೇಕಾದ ಗ್ರಹಣೇಂದ್ರಿಯ 
(ಕಿವಿಯ ಅಲೆ, ಕಿವಿಯ ಹರೆ ಇತ್ಯಾದಿ) ಹಾವುಗಳಿಗಿಲ್ಲ. ಆದರೆ ನೆಲದಲ್ಲುಂಟಾಗುವ 
ಕಂಪನಕ್ಕೆ ಅವು ಪ್ರತಿಕ್ರಿಯೆ ತೋರುತ್ತವೆ, ಇದಕ್ಕೆ ಕಾರಣ ಕೆಳಗಿನ ದವಡೆಯ 
ಮೂಳೆಯಿಂದ ಒಳಗ್ರಹಣೇಂದ್ರಿ ಯಕ್ಕೆ ಕಂಪನ ರವಾನೆಯಾಗುವುಜೇ ಆಗಿದೆ. 


ಹಾಫ್‌ಕಿನ್‌ ಕೇಂದ್ರದ ಪಿ.ಜೆ, ದೇವರಸ್‌ ಅವರು ನಡೆಸಿರುವ ಪ್ರಯೋಗಗಳು 
ಗಮನಾರ್ಹ, ಒಂದು ತಗಡಿನ ಮನೆಯಲ್ಲಿ ಬಿಟ್ಟಿರುವ ನಾಗರಹಾವು ಪುಂಗಿಯ 
ನಾದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ, ಆದರೆ ಒರಟಾಗಿ ಗೋಡೆಯನ್ನು ಕಟ್ಟಿ ದಾಗ 
ಅದು ಹೆಡೆಬಿಚ್ಚಿ ಉದ್ವಿಗ್ನಗೊಂಡಿತು. ಹಾವಾಡಿಗ ಪುಂಗಿಯನ್ನು ಊದುವಾಗ 
ಅದನ್ನು ಅತ್ತಿಂದಿತ್ತ ಓಲಾಡಿಸದೆ ಹೋದರೆ ಹಾವು ತಲೆಯನ್ನೇನೂ ತೂಗುವುದಿಲ್ಲ. 
ಅದು ಓಲಾಡುವ ಪುಂಗಿಯ ಮುಂದೆ ತಲೆದೂಗುವುದು ಪುಂಗಿಗೆ ಗುರಿಯಿಟ್ಟು 
ಎರಗುವ ಉದ್ದಿಶ್ಯದಿಂದಷ್ಟೆ. 


ಹಾವುಗಳಿಗೆ ಕಣ್ಣು ಮುಚ್ಚಳ ಇರುವುದಿಲ್ಲ, ಅವು ಯಾವಾಗಲೂ ಕಣ್ಣು 
ತೆರೆದೆ ಇರುತ್ತವೆ, ಆದುದರಿಂದಲೆ "" ಕಣ್ಣುಗಳಿಂದಲೆ ಹಾವುಗಳು ಕೇಳುತ್ತವೆ'' 


ನಿಜ್ಚುನ ವಾರ್ತೆ €್ಲ 


ಎಂಬ ಕತೆಗಳು ಹುಟ್ಟಿ ಕೊಂಡಿರುವುದು. ಸುಶ್ರಾವ್ಯವಾದ ಸಂಗೀತಕ್ಕೆ ಹಾವುಗಳು 


ಮಾರುಹೋಗುತ್ತ ವೆಂಬುದು ನಿಜವಲ್ಲ. ನಿಜವಾಗಿ ಅವು ಪ್ರತಿಕ್ರಿಯೆ ತೋರುವುದು 
ಭಯದಿಂದ ಮಾತ್ರ. 


(ಆಧಾರ : Science Reporter, July 1977) 
6. ನೀನೇಕೆ ಮುದಿಯಾಗುವನೆ? 

ಈ ಶತಮಾನದ ಆದಿಭಾಗದಲ್ಲಿ ಪ್ರ ಖ್ಯಾತ ಜೀವವಿಜ್ಞಾನಿ ಅಲೆಕ್ಸ್‌ ಕ್ಯಾರೆಲ್‌ 
ಅವರು ನಡಿಸಿದ ಪ್ರಯೋಗಗಳಿಂದ ಜೀವಕೋಶಗಳು “ಅಮರ? ಎಂಬ ಭಾವನೆ 
ಬೆಳೆಯಿತು. ಆ ಕಾಲದಲ್ಲಿ ನಡೆದ ಬೇರಿ ಬೇರೆ ಪ್ರಯೋಗಗಳು ಕೂಡ ಇಂಥ ಭಾವನೆಗೇ 
ಇಂಬುಕೊಟ್ಟ ವು, ಇದರಿಂದ ಮುದಿತನವನ್ನು ತಡೆಯಬಹುದೆಂಬ ವಿಶ್ವಾಸ ಮೂಡಿತು: 
ಆದರೆ ಇತ್ತೀಚೆಗೆ ನಡೆದ ಪ್ರಯೋಗಗಳು ಈ ವಿಶ್ವಾಸಕ್ಕೆ ಕಾರಣವಿಲ್ಲ ಎಂಬುದನ್ನು 
ತೋರಿಸಿವೆ. ಡಾ| ಲಿಯೊನಾರ್ಡ್‌ ಹೆನ್ಲಿಕ್‌ ಅವರು ಜೀವಕೋಶಗಳು ಅನಂತವಾಗಿ 
ವಿದಳನಗೊಳ್ಳು ವುದಿಲ್ಲ ಎಂಬುದನ್ನು ಪ್ರಾಯೋಗಿಕವಾಗಿ ಸಾಬೀತು ಮಾಡಿದ್ದಾರೆ. 
ಜೀವಕೋಶಗಳ ಪರಿಮಿತ ವಿದಳನ ಸರಪಳಿಯೆ ಜೀವಿಗಳು ಮುದಿಯಾಗುವುದನ್ನು 
ನಿರ್ಧರಿಸುವುದು, ಆಮೆಗಳು ಮನುಷ್ಯನಿಗಿಂತ ಹೆಚ್ಚುಕಾಲ ಬದುಕುತ್ತವೆ. ಇದಕ್ಕೆ 
ಕಾರಣ ಅವುಗಳಲ್ಲಿರುವ ಜೀವಕೋಶಗಳ ವಿದಳನ ಸರಪಳಿ ಮನುಷ್ಯನಲ್ಲಿ ಇರುವುದ 
ಕಂತ ಉದ್ದವಾಗಿರುವುದೆ ಆಗಿದೆ. 

ಸಾವಿಲ್ಲದೆ ವೈವಿಧ್ಯತೆ ಇಲ್ಲ; ವಿಕಾಸದ ಮೂಲದಲ್ಲಿ ಸಾವಿದೆ, ಮುದಿತನ 
ತಳಿಕ್ರಿಯೆಯಲ್ಲಿ ಒಂದು ಸಂದೇಶ. ಅದರಿಂದ ಮುಕ್ತವಾಗುವುದು ಅಸಂಭವ. 
ಬದುಕಿನ ಅವಿಭಾಜ್ಯ ಭಾಗ ಸಾವು. ಅಮರ ಜೀವಕೋಶಗಳೆಂದರೆ ಕ್ಯಾನ್ಸರ್‌ 
ಜೀವಕೋಶಗಳು, ಇದಕ್ಕೆ ಕಾರಣ ಇನ್ನೂ ತಿಳಿದಿಲ್ಲ. 


(ಆಧಾರ: Science Digest, July 1977) 
ವಿಚ್‌, ಎಸ್‌, 


ಸಾದರ ಸ್ವೀಕಾರ 


ಎನ್‌. ಎನ್‌, ಮೂರ್ತಿ; ವಿವರಣಾತ್ಮ ಕ ಖನಿಜ ಶಾಸ್ತ್ರ; ನಿರ್ದೇಶಕರು, ಪ್ರಸಾರಾಂಗ, 3 
ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು “12, 1977; ಸ ಡಲನೆ ಮುದ್ರಣ, ಪುಟಿಗಳು ' 
po ಬೆಲೆ ರೂ, 20-00. ಖನಿಜ ಶಾಸ್ತ್ರ ದ ವಿವಿಧ ಪ್ರಾ ಕಾರಗಳನ್ನು ಡಾ 


ಡಾ॥ ಪ ಶಿವರಾಮ ರೈ; ಕೀಟ ಪ್ರ ಪಂಚಕ್ಕೊ ೦ದು ಕ್ಕೆ ಪಿಡಿ; ನಿರ್ದೇಶಕರು, ಪ ಪ್ರಸಾರಾಂಗ್ಯ 3 
ಮೈಸೂರು ವಿಶ್ವ ; ಎಪ್ಮಾನಿಲಯ, ಮೈಸೂರು-12, 1977: "| ಹ ಸರಸ್ವತೀ ಗ 4 ಂಥಮಾಲೆ 42 
ಮಾಡಕೆ ಮುದ್ರಣ, ಪ್ರಟಗಳು 144, ಬೆಲೆ ರೂ, ಸ 00. ಪ್ರಾಣಿ ಪ್ರಪಂಚದಲ್ಲಿ ತೆ 
ಕೀಟಗಳಿಗಿರುವ ಸ್ಥಾನವನ್ನು ಕುರಿತು ಇ 


ಕೆ. ಹರಿದಾಸ ಭಟ್ಟಿ; ವಿಕಿರಣದಿಂದ ವೈಜ್ಞಾ ನಿಕ ವಿಶ್ಲೇಷಣೆ; ನಿರ್ದೇಶಕರು, ಪ್ರಸಾರಾಂಗ್ಕ 
ಮೈ ಸೂರು ವಿಶ್ವವಿದ್ಕಾ ನಲಯ, ಮೈಸೂರು-12. 1977; ಆರ್‌, ಎಲ್‌. ನರಸಿಂಹಯ 1 
ಸ್ಮಾರಕ ಗ ಗ್ರಂಥಮಾಲೆ- 3; ಮೊದಲನೆ ಮುದ್ದಣ. ಪುಟಗಳು 100. ಬೆಲೆ ರೂ, 9-00. 
ಕೀಡಿಯೊ ಐಸೊಟೋಪುಗಳ ತಯಾರಿಕ್ಕೆ ಅವುಗಳ ಗುಣ ಲಕ್ಷಣಗಳು ಮತ್ತು ಉಪಯೋಗ 
ಗಳನ್ನು ಕುರಿತು, ಬ್‌ 


ಕೆ. ಹರಿದಾಸ ಭಟ್ಟಿ; ಅಂತರಿಕ್ಷಯಾನ; ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು-1), 1977; ಮೊದಲನೆ ಮುದ್ರಣ, ಪ್ರಟಿಗಳು 102. 
* ಬೆಲೆ ರೂ, 9-200, ಸ್ಪೂಬ್ನಿಕ್‌ ಉಡಾವಣೆ, ಅಂತರಿಕ್ಷದಲ್ಲಿ ನಡಿಗೆ ಮತ್ತು ಚಂದ್ರ 
ಸಂಶೋಧನೆ ಕುರಿತು, 


ಮೈಸೂರು ವಿಕ್ಶವಿರ್ಯಾನಿಲಯರ ಕ್ರೈಿಮಾಸಿಕಗಳು 


1 ವಿಜ್ಞಾನ ಕರ್ಣಾಟಕ 


೫% ಮಾನವಿಕ ಕರ್ಣಾಟಕ 
: ¥ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ---- ನಾಲ್ಕು ರೂಪಾಯಿ 
ಇತರರಿಗೆ ೨. ಆರು ರೂಪಾಯಿ 
ಸಂಸ್ಥೆಗಳಿಗೆ ೬... ಎಂಟು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ೈರಿಕ್ಟರ್‌ 
ಥೆ " ಪ್ರಸಾರಾಂಗ? 


ಮಾನಸ ಗಂಗೋತ್ರಿ, ಮೈೈಸೂರು-೫೭೦೦೧೨ 


. 17176/69 


R.N 


Reg. No 


